UNIVERSAL 
LIBRARY 
ಛು 


OU 19898 


AdVddl | 
IVSHAINN 


ಮನೋಹರ ಗ್ರಂಥಮಾಲೆಯ ೬೯ನೆಯ ಕುಸುಮ 





ನಟಸಾರ್ವಭೌಮ 


(ಸಾಮಾಜಿಕ ಕಾದಂಬರಿ) 


ಬರೆದವರು: 
ಅ. ನ, ಕೃಷ್ಣರಾಯರು 


೧೯೪೪ 


ಮನೋಹರ ಗ್ರಂಥ ಪ್ರಕಾಶನ ಸಮಿತಿ 


ಧಾರನಾಡ 


ಸಾಹಿತ್ಯ ವಿಷಯದಲ್ಲಿ ಸಲಹೆಗಾರರು: 
ಶ್ರೀ. ದೆ, ರಾ. ಬೇಂದ್ರೆ, ಎಂ.ಎ 
ಶ್ರೀ. ನಿ. ಕೃ. ಗೋಕಾಕ, ಬಿ. ಎ. (ಆಕ್ಸಫರ್ಡ್‌) 


ಶ್ರೀ. ರಂ. ಶ್ರೀ. ಮುಗಳಿ, ಎಂ, ಎ, ಬಿ. ಓ, 


ಸಂಪಾದಕ: 
ಜಿ. ಬಿ. ಜೋಶಿ 


ಮನೋಹರ ಗ್ರಂಥಮಾಲೆಯ ಶಾಖಾ ಕಜೇರಿಗಳು 


ನೀಲಗಿರಿ ರೋಡ್‌, ಸ್ಟೇಶನ್‌ ರೋಡ್‌, 


ಮೈಸೂರು ಗದಗ 
ಮುದ್ರಕ ರುಃ ಪ್ರಕಾಶಕ ರುಃ 
ಆರ್‌. ಎನ್‌. ಹೆಬ್ಬು ಜಿ. ಬಿ. ಜೋತಿ 


ಉಷಾ ಪ್ರೆಸ್‌, ನೀಲಗಿರಿ ರೋಡ್‌, ಮನೋಹರ ಗ್ರಂಥಮಾಲ್ಕಾ 
ಮೈಸೂರು. ಧಾರವಾಡ. 


ನಟಸಾರ್ವಭೌಮ 


ಪಟೇಲ ನಿಂತೇ ಇದ್ದ; ನಿಂತು ನಿಂತು ಅವನ ಕಾಲುಗಳು ಸೋಲುತ್ತ 
ಬಂದಿದ್ದವು. ಹೆಡ್‌ ಗುಮಾಸ್ತರು ಕತ್ತೆತ್ತಿ ನೋಡಲಿಲ್ಲ. ಕಾಗದದ ರಾಶಿ 
ಯಲ್ಲಿ ಮುಳುಗಿದ್ದ ಅವರ ತಲೆ ಅತ್ತಿತ್ತ ಚಲಿಸಲಿಲ್ಲ. ಲೇಖನಿ ಒಂದೇ 
ಸಮನಾಗಿ ಓಡುತ್ತಿತ್ತು. 

4 ಸೋಮೂ, ಸೋಮವೂ 

ಗುಮಾಸ್ತರ ಚಿತ್ತ ಚಲಿಸಲಿಲ್ಲ. 

ಕೂಡಲೆ ಬೆಳ್ಳಿ ತಗಡಿನ ಧ್ವನಿಯಾಯಿತು. ಗುಮಾಸ್ತರು ಕಣ) 
ಬಿಟ್ಟು ನೋಡಿದರು. 

“ ಏನ ರಂಗಪ್ಪಾ, ಯಾವಾಗ ಬಂಜೆ?” 

ಮಾತಿನ ಜತೆಯಲ್ಲಿ ಕ್ಸ ಕೆಲಸಮಾಡಿತು. ರೂಪಾಯಿಗಳು 
ಗುಮಾಸ್ತರ ಕೆಸೆ ಸೇರಿದವು. 

“ ಅಮಲ್ಲಾರ್ರಿಗೆ ಅರಿಕೆ ಮಾಡಿಕೊಂಡಿದ್ದೆ. ” 

"ಏನು ವಿಷಯ?” 

4 ಊರ ಮುಂದೆ ಎಂಟು ಗೋಣಿಮರ ಅನೆ. ಇಟ್ಟಿಗೆ ಗೂಡು 
ಆಕಿಸ್ಟೇಕು. ದಣ್ಯೋರು ಮನಸ್ಮಾಡಿ ಕೊಡಿಸ್ಟೊಟ್ರಿ. 0 

“ಅದಕ್ಕೆ ನಾಲ್ಕೈದು ದರಖಾಸ್ತು ಬಂದಿದೆಯಲ್ಲಯ್ಯಾ 7. 

4 ಅದಕ್ಕೆ ತಮ್ಮ ತಾವ ಬಂದೆ ಬುದ್ದಿ. ತಾವು ಮನಸ್ಸು ಮಾಡಿದರೆ...” 

| ಎಷ್ಟಕ್ಕೆ ಕೇಳಿದ್ದಿ? i 

« ಮೂರು ರುಪಾಯಿನ ಹಾಗೆ. ” 

«ಸರಿ ಎಲ್ಲಾದರೂ ಉಂಟೇ? ದ್ಯಾವಣ್ಣ ಎಂಟು ರೂಪಾಯಿ 
ಕೊಡೋಕೆ ಒಪ್ಪಿಕೊಂಡಿದ್ದಾನೆ. 4 


pe 
ಳ 


೨ ನಟಸಾರ್ನ ಭೌಮ 


“ ತಮ್ಮಗ ಬುದ್ದಿ. ನಾಳೆ ಜಮಾಬಂದೀಗೆ ಬಂದಾಗ ಅಮಲ್ದಾರ್ನ 
ಅಂಗೆ ಕರ್ಕೊಂಡು ಬಂದು ಮರಗಳನ್ನ ಕೊಡ್ತಿದೆ ದೊಡ್ಡ ಉಪಕಾರ 
ವಗತ್ತೆ. ? 

“ ಸರ್ಕಾರ ಲೂಟಯಾಗಿ ಬಿಡತ್ತೆ ಅಷ್ಟೇ ಶ್ರ 

ತಮ್ಮ ಎಸರೇಳಿ ಮನೆ ಕಟ್ಟೊಂತೀನಿ ಬುದ್ದಿ... ತಮಗೂ ಸಗ ಶಿ 

“ ವನ್ನ ಮಗೆ)? 

(( ಒಂದು ಹಸ್ತ ೫ 

“ ಬಿಗೆ ಎಂಟು ಹಸ್ತ ಲಾಭವಾಗೋವಾಗ ನಂಗೆ ಒಂದು ಹಸ್ತವೋ. 
ಎರಡಾದರೂ ಕೊಡೋ ಹಾಗಿದ್ರೆ ಪ್ರಯತ್ನ ಮಾಡ್ತೀನಿ.” 

| ತಮ್ಮ ಚಿತ್ತ ಬುದ್ದಿ........ ಚ 

ಆಗಲಿ ಹೋಗು... ಮನೆಗೆ ಒಂದಿಷ್ಟು ರಾಗಿ, ಬೆಲ್ಲ ಕಳುಹಿಸಿಬಿಡು.” 

ಮತ್ತೆ ಯಾವಾಗ ಬರ್ಲಿ ಬುದ್ದಿ...” 

ನಿಮ್ಮೂರಿಗೆ ಬರ್ರೀನಲ್ಲಾ............ ಅಲ್ಲೇ ಕಾಗದ ಕೊಡಿಸ್ತೀನಿ” 


ರಂಗಪ್ಪ ಭನ ಹೊರಟುಹೋದ. ಹೆಡ್‌ ಗುಮಾಸ್ತರು 
ಯಾವ ಭಾನವನ್ನೂ ಪ್ರಕಟಸದೆ ಅಮಲ್ಹಾರರ ಕೋಣೆಗೆ ಕಾಗದಗಳನ್ನು 
ತೆಗೆದುಕೊಂಡು ಹೋದರು. 


ಹೆಡ್‌ ಗುಮಾಸ್ಮ ನರಸಿಂಹ:ಚಾರ್ಯರೆಂದರೆ ಒಂದು ತಾಲ್ಲೂಕಿನ 
ಧಣಿ ಎಂದು ಹೆಸರಾಗಿದ್ದರು. ಅವರ ಕಣ್ಣುಮುಂದೆ ಅನೇಕ ಅಮಲ್ಲಾರುಗಳು 
ಹಾದು ಹೋಗಿದ್ದರು. ಯಾರೂ ನರಸಿಂಹಾಚಾರ್ಯರ ಮೇಲೆ ತುಟಿ 
ನಿಟಕೈೆಂದಿರಲಿಲ್ಲ. ಇಡೀ ಸರ್ಕಾರ ನಡೆದಿದ್ದುದು ತಾಲ್ಲೂಕು ಕಛೇರಿಗಳಿಂದ. 
ತಾಲ್ಲೂಕ) ಕಛೇರಿಗಳು ನಡೆದಿದ್ದುದು ನರಸಿಂಹಾಚಾರ್ಯರಂತಹೆ ಕೆಲವು 
ವ್ಯಕ್ತಿಗಳಿಂದ. ದೊಡ್ಡ ಸಂಬಳ ತೆಗೆದುಕೊಂಡು, ಮೂರಂಗುಲ ಜರತಾರಿ 
ರುಮಾಲು ಹಾಕಿಕೊಂಡು ಡ್‌ೌಲಿನಲ್ಲಿ ಅಮಲ್ಲಾರುಗಳು ಕಾಲ ಹಾಕು 
ತ್ತಿದ್ದರು. ತಾಲ್ಲೂಕಿನ ಸಮಸ ಇತಿಹಾಸ್ಕ ಲೆಕ್ಕಪತ್ರ, ಜಮಾಬಂದಿ 
ಗೊತ್ತಿದ್ದುದು ಹೆಡ್‌ ಗುಮಾಸ್ತರುಗಳಿಗೇ. ಆವರ ಲೆಕ್ಕವೆಂದರೆ ಒಂದು 
ಶ್ರೀಚಕ್ರವಿದ್ದಹಾಗೆ. ಅಮಲ್ಲಾರುಗಳಿಂದ ಫೈನಾನ್ಸಿಯಲ್‌ ಸೆಕ್ರೆಟಿರಿಗಳ 


ನಟಸಾರ್ವಭೌಮ ತಿ 


ನರಿಗೆ ಯಾರು ಲಾರಾಹಾಕಿದರೂ ಅದರ ತಲೆಬಾಲ ಗೊತ್ತಾಗುತ್ತಿರಲಿಲ್ಲ. 
ಅಮಲ್ಲಾ ರುಗಳು ತಮ್ಮ ನಿಸ್ಸಹಾಯಕತೆಯನ್ನು ಅರಿತುಕೊಂಡು 
ಗುಮಾಸ್ತರ ಮರ್ಜಿ ಹಿಡಿದು ಕಾಲಹಾಕುತ್ತಿದ್ದರು. 


ನರಸಿಂಹಾಚಾರ್ಯರು ಕಛೇರಿಯಲ್ಲಿ ಒಂದು ಪದ್ಧತಿಯನ್ನೇ ಸ್ಥಾಪಿ 
ಸಿದ್ದರು. ಅವರು ಕತ್ತೆತ್ತಿ ನೋಡುತ್ತಿರಲಿಲ್ಲ. ಯಾರ ಜತೆಯಲ್ಲಿಯಾದರೂ 
ಮಾತನಾಡಬೇಕೆಂದರೆ ಮೇಜಿನ ಮೇಲೆ ಬೆಳ್ಳಿಯ ತಗಡಿನ ಧ್ವನಿಯಾಗಬೇಕು. 
ಮಾತನಾಡುವ ಹೊತ್ತು, ರೀತಿಗಳು ಬೆಳ್ಳಿಯ ಪ್ರಮಾಣದ ಮೇಲೆ 
ಹೋಗುತ್ತಿದ್ದವು. ಇದು ಮಾಮೂಲಾಗಿದ್ದುದರಿಂದ ಇತರ ಗುಮಾಸ್ತರೇ 
ಆಗಲಿ ಕಛೇರಿ ಕೆಲಸಕ್ಕೆ ಬರುವ ಪಟೇಲ ಶಾನುಭೋಗರೇ ಆಗಲಿ ಪ್ರತಿ 
ಹೇಳುತ್ತಿ ರಲಿಲ್ಲ. 


ಇಂತಹ ಸ್ಜಿರಪಟ್ಟ ನರಸಿಂಹಾಚಾರ್ಯರಿಗೆ ಒಮ್ಮೆಲೇ ಲಭಿಸಿರಲಿಲ್ಲ. 
ತಾಲ್ಲೂಕು ಕಛೇರಿಯಲ್ಲಿ. ಇಪ್ಪತ್ತು ವರ್ಷಗಳ ಮೇಲೆ ಅವರ ಸರ್ವಿಸಾಗಿತ್ತು. 
ಕೆಲವು. ಸಲ ಹೊಸದಾಗಿ ಬರುತ್ತಿ ದ್ದ ಎಳೆಪ್ರಾಯದ ಅಮಲ್ಲಾ ರರ ಕೆಗೆ 
ಸಿಕ್ಕಿ ಸ್ಪ ಸ್ವಲ್ಪ ಕಷ್ಟವೂ ಪಟ್ಟಿದ್ದರು. "ಅಡಕೆ ಆ ಸಲಗಗಳನ್ನು 'ಸಳಗಿಸುವ 
ಕಲೆ ನರಸಿಹಾಜಾರ್ಯರಿಗೆ 'ಜಿನ್ನಾಗಿ ಗಿ ಸುಧಿಸಿತ್ತು. 


ಒಂದು ಸಲ ನರಸಿಂಹೆರಾಜಪುರದಿಂದ ವರ್ಗವಾಗಿ ನೆಂಕಟಿಸ್ಪನವರು 
ಅಮಲ್ಪಾರರಾಗಿ ಬಂದರು. ಲುಚ ರುಸನತ್ತೆಂದೆಕೆ ಮೆಂಕಟಿಸ್ಪನನರು ತಡಿಕಿಡಿ 
ಯಾಗುತ್ತಿದ್ದರು. ಅವರು ಬರುವಾಗಲೇ ನರಸಿಂಹಾಚಾರ್ಯರ ಕೀರ್ತಿಯನ್ನು 
ಸಾಕಷ್ಟು ಕೇಳಿದ್ದರು. ಮೊದಲಿನಿಂದಲೂ ಹೆಡ್‌ ಗುಮಾಸ ಸ್ಮರ ವಿಷಯದಲ್ಲಿ 
ಖಡಾಖಂಡಿತವಾಗಿ ಇರತೊಡಗಿದರು. ಎರಡು ತಿಂಗಳು ನೌ ಕರಿ 
ಮಾಡುವುದರೊಳಗಾಗಿ ವೆಂಕಟಪ್ಪನವರಿಗೆ ಸಾಕುಸಾಕಾಗಿ ಹೋಯಿತು. 
ಕಾಗದಗಳು ಒಂದೂ ಸಿಕ್ಳು ತ್ತಿ ರಲಿಲ್ಲ. ಮೇಲಿನ ಅಧಿಕಾರಿಗಳಿಂದ ಬರುತ್ತಿದ್ದ 
ನಿರೂಪಗಳು ಇದ್ದಲ್ಲಿಯೇ ಕಾಣೆಯಾಗುತ್ತಿ ದವು. ತಾಲ್ಲೂಕು ಇನ್‌ಸೆ ಕ್ಷೆ 
ರೆನಿನ್ಯೂ ಕಮೂಷನರ್‌ ಸಾಹೇಬರು ಬುದಿದ್ದಾ ಗ ಮೆಕಟಿಸ ಶೃನವರ ಆಲಸ್ಯ 
ವನ್ನು ಕಂಡು ಅವರು ಬಲ್ಲರೆದುರಿಗೆ "ಅಮುಲ್ಯ ರ್ನ ಚಿನ್ನಾಗಿ 
ಛೀಮಾರಿಮಾಡಿದ್ದರು. ಅಮಲ್ದಾರರು ತಮ್ಮ ಸಿಸ್ತು, ತೃಸಂಧತೆ ಏನೂ 
ನಡೆಯುವುದಿಲ್ಲನೆಂದು ತಿಳಿದು ನರಸಿಂಹಾಚಾರ್ಯಕನ್ನು $4 ಹೋದರು. 


೪ ನಟಸಾರ್ವಭೌಮ 


ಅಂದಿನಿಂದ ಕೆಲಸಕಾರ್ಯಗಳು ಸುಸೂತ್ರವಾಗಿ ನಡೆದುಕೊಂಡು ಹೋಗು 
ತ್ತಿದ್ದವು. ನರಸಿಂಹಾಚಾರ್ಯರ ಕೋಡು ಇನ್ನೊಂದಂಗುಲ ಬೆಳೆದಂತಾಯಿತು. 
ನರಸಿಂಹಾಚಾರ್ಯರನ್ನು ನೋಡಿದವರು ಯಾರೂ ಅವರು ಈಷ್ಟು ಗಟ್ಟಿಗ 
ರೆಂದು ಹೇಳಲಾಗುತ್ತಿರಲಿಲ್ಲ. ಸಾಧಾರಣ ರುಮಾಲು, ಕುತ್ತಿಗೆ ಮುಚ್ಚುವ 
ಅಂಗಿ, ದೊಡ್ಡ ಅಂಚಿನ ಧೋತ್ರ, ಕೈಯಲ್ಲಿ ಒಂದು ಚುಪಿಕೆ ನಶ್ಯ- i 
ವೇಷಭೂಷಣ 'ಆಚಾರ್ಯರನ್ನು ಎಡೆಬಿಡುತ್ತಿ ರಲಿಲ್ಲ. ಕುಳ್ಳ ನೆಯ ಪ್ರಾಣಿ, 
ಎಣ್ಣೆ ಗೆಂಪು ಬಣ್ಣ, ಅವರ ಜಿ ಮೇಲಿದ್ದ ಒಂದು ಸಶಿ ಮದಕ 
ಅವರ ಗಡ. ಆಚಾರ್ಯರಿಗೆ ಕನ್ನೆ ಯ ಮೇಲೆ: ಕೂದಲೇ ಬೆಳೆಯು ರಲಿಲ್ಲ. 
ಗಡ್ಡದ ಕೆಳಗೆ ಮಾತ್ರ ಹೊಲದ ಕೊಳೆಯ ಹಾಗೆ ಸ್ವಲ್ಪ ಸ್ವಲ್ಪ ಚೆಳೆಯು 
ತತ್ತು. ಅದರಿಂದ ಒಗೆ ಅನುಕೂಲನೆ ಅಗಿತ್ತು. ಮೇಲಿಂದ ಮೇಲೆ 
ಕ್ಸ್‌ ಮಾಡಿಸಿಕೊಳ್ಳುವ ಕಷ್ಟ ತಪ್ಪಿತ್ತು. 


ಆಚಾರ್ಯರಿಗೆ ಮನೆಯಲ್ಲಿ ಅಷ್ಟು ಸುಖವಿರಲಿಲ್ಲ. ಇದ್ದ ಒಬ್ಬ 
ಹೆಂಡತಿ ತೀರಿಕೊಂಡು ನಾಬ್ದುವರ್ಷಗಳು ಕಳೆದಿದ್ದುವು. ನೆಂಟರಿಷ್ಟರು 
ಬಂಧುಬಾಂಧನರು ಎಷ್ಟು ಹೇಳಿದರೂ ಎರಡನೆಯ ಮದುವೆ ಮಾಡಿಕೊಂಡು 
ಹೆಂಡತಿಯ ಕಾಸ್ತಾರನಾಗಿ ಬಾಳುವುದಕ್ಕೆ ಆಚಾರ್ಯರು ಸುತರಾಂ ಒಪ್ಪಿರಲಿಲ್ಲ. 
ಬೆಳಿಗ್ಗೆ ಯಿಂದ ಸಂಜೆಯವರೆಗೆ ದುಡಿದು ಮನೆಗೆ ಹೋದರೂ ನೀನೇ 
ಅನ್ನುವವರು ದಿಕ್ಸಿರಲಿಲ್ಲ. ಆ ದುಃಖವನ್ನು ಆಚಾರ್ಯರು ತಮ್ಮ ಗೆಳೆಯ 
ಕೊಂಡಿಗೆ ಇಸ್ಪೀಟಿ ಆಟದಲ್ಲಿ ಮರೆಯುತ್ತಿದ್ದರು. 


ಜೀವಕ್ಕ ಮೊದಲಿನಿಂದಲೂ ಆಚಾರ್ಯರ ಸಂಸಾ ಸಾರಕ್ರೆ ವೂಸಲಾಗಿ 
ಬಿಟ್ಟಿದ್ದಳು. ಹೆಸರಿಗೆ ಮದುವೆಯಾಯಿತು. ಗಂಡನ ಮುಖ ನ ರಲ್ಲಿ 
ಆ ಪುಣ್ಯಾತ್ಮ ಕಣ್ಣು ಮುಚ್ಚಿ ಕೊಂಡು ಬಿಟ್ಟ. ಅಣ್ಣನ ಮನೆಯಲ್ಲಿಯೆ 
ಅಕೆ ತನ್ನ ಜೀವಮಾನವನ್ನೆಲ್ಲಾ ಕಳೆದಿದ್ದಳು. ಜೀವಕ್ಕ ಮನೆಯಲ್ಲಿಲ್ಲ 
ದಿದ್ದರೆ ಅಚಾರ್ಯರ ಪಾಡು ನಾಯಿಪಾಡಾಗುತ್ತಿತ್ತು. ಹೆಂಡತಿಯ 
ಸಂತೋಷಾರ್ಥವಾಗಿ ಮಗ ರಾಜನಿಗೆ ಚಿಕ್ಸ್ಕವಯಸ್ಸಿ ನಲ್ಲಿಯೆ.( ಮದುನೆ 
ಯನ್ನು ಮಾಡಿದ್ದರು. ಅವನ ಹೆಂಡತಿ ಸೀತಮ್ಮ ಮನೆಗೆ ಬಂದಿ 
ದ್ದಳು. ನಾಲ್ಕುದಿವಸ ಅತ್ತೆಯ ಮನೆಯಲ್ಲಿ ಬಾಳುನೆ ಮಾಡುವುದ 
ರೊಳಗಾಗಿ ಅತ್ತೆ ತಮ್ಮ ಜೀವನಯಾತ್ರೆಯನ್ನು ಮುಗಿಸಿಬಿಟ್ಟಿದ್ದರು. 


ನಟಿಸಾರ್ವಭ”ೌೌಮ ೫ 


ಸೀತಮ್ಮರ ನೆ ಮೇಲೆ ಆಕಾಶವೇ ಕಳಚಿಬಿದ್ದಂತಾಯಿತು. ಆದರೂ ಹುಡುಗಿ 
ಜಾಣೆ ತೆ ರ್ಯಸ್ಥೈ, ಒಳ್ಳೆ ತಾಯಿಯ ಮಗಳು. ಜೀವಕೃನಿಗೂ ಅವಳನ್ನು 
ಕಂಡರೆ ಕ ತ ಮನೆಯನ್ನು ನಿಲ್ಲಿಸುವ ಭಾರವನ್ನು ಹೊತ್ತು 
ತನ್ನ ಯೋಗ್ಯ ತಾನುಸಾರ ಆ ಕೆಲಸವನ್ನು ನಿರ್ವಹಿಸಿದ್ದಳು. ಒಂದೊಂದು 
ಸಲ ಮಡಿ ಮಲಿಗೆ ವಿಚಾರದಲ್ಲಿ ಜೀನಕೃನಿಗೂ ಸೀತಮ್ಮನಿಗೂ ಮಾತು 
ಬರುತ್ತಿತ್ತು. ಸೀತನ್ಮು ಎಷ್ಟು ಮಡಿಮಾಡಿದರೂ ಜೀವಕ್ಕನಿಗೆ ಸಮಾಧಾನ 
ವಾಗುತ್ತಿ ರಲಿಲ್ಲ. ಆದಕೆ ಅವಳು ಮಡಿ ಹುಡಿ ಎಂದು ಹಾರಾಡಿದರೆ ರಾಜ 
ರೇಗುತ್ತಿ ದ್ದ. ಇತ್ತ ಗಂಡನನ್ನು ಸಮಾಧಾನ ಪಡಿಸಬೇಕು, ಇತ್ತ ಜೀವಕ್ಕ 
ನನ್ನು ತ ಪ್ತಿ ನಿ ಗೊಳಿಸ ಬೇಕು. ಸೀತಮ್ಮ ಸ್ವಾಭಾವತಃ ಬಹು ಸೌಮ್ಯೆ. 
ಒಂದಲ್ಲ ನಾಲ್ಬುಮಾತು ಕೇಳುವ ಶಾಂತಗುಣ. ಕೋಪದಲ್ಲಿ ಯಾರಾದರೂ 
ದಂಡಿಸಿದರೆ ವಾದಕ್ಕೆ ನಿಂತು ಒಂದಕ್ಕೆ ನಾಲ್ಬು ನುಡಿಯುತ್ತಿ ರಲಿಲ್ಲ. ನಕ್ಕು 
ಸುಮ್ಮನಾಗಿಬಿಡುತ್ತಿದ್ದಳು. ಜೀವಕ್ಕನೇ ತನ್ನ ಮುಂಗೋಪಕ್ಕೆ ನಾಚಿಕೆ 
ಪಟ್ಟು ಕೊಂಡು ಸೊಸೆಗೆ ಒಂದು ಮಿಳ್ಳೆ ತುಪ್ಪ ಹೆಚ್ಚಾಗಿ ಬಡಿಸುತ್ತಿದ್ದರು. 

ಆಚಾರ್ಯರ ಹೊತ್ತೂ ಗೊತ್ತೂ ಒಂದೂ ನೆನ್ಸಿನದಾಗಿರಲಿಲ್ಲ. 
ಸಾಮಾನ್ಯವಾಗಿ ಅವರು ರಾತ್ರಿ ಒಂದು ಗಂಟಿ ಎರಡು ಗಂಟಿಗೆ ಮುಂಚೆ 
ಮನೆಗೇ ಬರುತ್ತಿರಲಿಲ್ಲ. ಒಂದೊಂದು ದಿವಸ ರಾತ್ರಿ ಮನೆಗೇ ಬರುತ್ತಿ ರಲಿಲ್ಲ. 
ಜೀವಕ್ಳ ಪ್ರಶ್ನೆಮಾಡಿದರೆ “ ಹಾಳು ಇಸ್ಪೀಟಗೆ ಕೂತೆವು ಹೊತ್ತೇ 
ಗೊತ್ತಾಗಲಿಲ್ಲ ಕಣೇ ಜೀವೂ” ಎಂದು ಸಮಾಧಾನ ಹೇಳಿಬಿಡುತ್ತಿದ್ದರು. 
ಜೀವಕ್ಕ ಆ ಮಾತನ್ನು ನಂಬದಿದ್ದರೂ ನಂಬಿದ ಹಾಗೆ ತೋರಿಸಿಕೊಂಡು 
ಣೆ ಒಳ್ಳೆಯ ಇಸ್ಪೀಟು ಚ್‌ ಟ್‌ ಬಿಡಪ್ಪಾ? ಎಂದುಬಿಡುತ್ತಿದ್ದರು. 


ರಾಜ ತಂದೆಗೆ ತಕ್ಕ ಮಗನೇ ಆಗಿದ್ದ. ರಾತ್ರಿ ೧೨ ಗಂಟಿಯ 
ಒಳಗೆ ಮನೆ ತಲಪುವುದೆಂದರೆ ಅವನಿಗೆ ತಲೆಬೇಸರ ಬರುತ್ತಿತ್ತು. ಆದರೆ 
ಇಸ್ಪೀಟಿನ ಚಟವಿರಲಿಲ್ಲ. ಸಂಜೆಯೆಲ್ಲಾ ಕ್ರಿಕೆಟಿನಲ್ಲಿ ಕಳೆದೆ ಹೋಗುತ್ತಿ ತ್ತು. 
ಚು ಪಾರ್ಕಿನಲ್ಲಿ ಕುಳಿತರೆ ರಾತ್ರಿ ಕಳೆದು ಹಗಲು ಹರಿಯುತ್ತ ತು 
ಊರಿಗೆ ಯಾವದಾದರೂ ನಾಟಕದ ಕಂಪೆನಿ ಬಂದುಬಿಟ್ಟ ರಂತೂ ಮುಗಿದೇ 
ಹೋಯಿತು. ಯಾವ ನಾಟಕವನ್ನು ಎಷ್ಟು ಸಲ ನೋಡಿದರೂ ಅವನಿಗೆ 
ತೃಪ್ತಿ ಯಿಲ್ಲ. ನಾಟಕ ಹೇಗಿದ್ದರೂ 'ಚಿಂತೆಯೆಲ್ಲ. ಅವುಗಳನ್ನು ನೋಡು 


೬ ನಟಸಾರ್ವಭೌಮ 


ತ್ತಿರಬೇಕು. ಗೆಳೆಯರೊಂದಿಗೆ ಚರ್ಚೆಮಾಡುತ್ತಿರಬೇಕು. ತಾಯಿಯಿಲ್ಲದ 
ಮಗ ಎಂದು ಆಚಾರ್ಯರು ಮಗನನ್ನು ದಂಡಿಸುತ್ತಿರಲಿಲ್ಲ. ಆದರೆ 
ಸೀತಮ್ಮ ಕಾದುಕಾದು ದಣಿಯುವಳು. Ae ಎಣಿಸುತ್ತಾ 
ಕುಳಿತಿರುಪೆಳು. ಕೈಯಲ್ಲಿ ನೆಸಮಾತ್ರಕ್ಕೆ ಒಂದು ಪುಸ್ತಕ. ಜೀನಕ್ಕ ತಲೆ 
ಕೆಳಗೊಂದು ಮಣೆಯನ್ನು ಕೊಟ್ಟು 3ನಿಡು ಒಂದು ನಿದ್ರೆತೆಗೆದು ಏಳು 
ತ್ತಿದ್ದರು. ಆಗಲೂ ಸೀತಮ್ಮ ಎಚ್ಚ ರವಾಗಿಯೇ ಇರುತ್ತಿದ್ದಳು. 

4 ಸೇರಿದಷ್ಟು ಊಟಮಾಡಿ ಮಲಗಿಕೊ ಹೋಗು ತಾಜ ಅವನು 
ಎಷ್ಟು ಹೊತ್ತಿಗೆ ಬರುತ್ತಾನೋ ಏನೋ? ” 

« ಅವರೂ ಬಂದು ಬಿಡಲಿ. ? 

" ಬಂದಮೇಲೆ ಬೇಕಾದರೆ ಎದ್ದು ಬಡಿಸುವಿಯಂತೆ, ದಿನಾ ಹೀಗೆ 
ಜಾಗರಣೆ ಮಾಡಿದರೆ ನಿನ್ನ ಮೈಗಾಗತ್ತೆಯೇ, ಎಳೆ ಕರುಳು.” 

“ ಬೆಳಿಗ್ಗೆ ಅವಸರದಲ್ಲಿ ಊಟಮಾಡಿ ಹೋದವರು, ಅನರು ಹಸಿದು 
ಬರುವಾಗ ನಾನು ತಿಂದು ಕೂಡುವುದೇ? ? 

“ ಅವನಿಗೇನು ಧಾಡಿ. ಊರತುಂಬ ಸ್ನೇಹಿತರು. ಎಲ್ಲೋ ತಿಂಡಿ 
ತೀರ್ಥ ಆಗಿರತ್ತೆ. ” 

“ ಇನ್ನೇನು ಬರುವ ಹೊತ್ತಾಯಿತು ಜೀವಕ್ಕ » ಎಂದು ಕೊನೆಯ 
ಮಾತನ್ನು ಹೇಳಿಬಿಡುತ್ತಿದ್ದಳು. ಈ ವ್ರತ ಬಿಡಿಸುವುದಕ್ಕೆ ರಾಜನೂ 
ಕಲಿತ ಬುದ್ದಿಯನ್ನೆಲ್ಲಾ ಖರ್ಚು ಮಾಡಿದ. ಗದರಿಸಿದ ಬಯ್ದ, ಒಳ್ಳೆಯ 
ಮಾತಿನಲ್ಲಿ ಹೇಳಿನೋಡಿದ. ಸೀತಮ್ಮ ಜಸ್ಪ ಯ್ಯ ಎನ್ನಲಿಲ್ಲ. 

« ಹೋಗಲಿ ಬಿಡು ನಿನ್ನ ಹ » ಸುಮ ಒನಾಗಿಬಿಟ್ಟ. 
ತಾನು ಮನೆಗೆ ಬೇಗ ಬಂದರೆ ಈ ಸಮಸ್ಯೆ ಪರಿಹಾರವಾಗುತ್ತದೆಯೆಂದು 
ರಾಜನಿಗೆ ಗೊತ್ತಿತ್ತು. ಆದರೆ ಉದ್ಯಾನದ ರಮ್ಯತೆಯಲ್ಲಿ ಹೆಂಡತಿಯ 
ನಿರೀಕ್ಷೆ ಮರೆತೇ ಹೋಗುತ್ತಿತ್ತು.  ನಾಟಿಕಗಳ ಕಲಾಹೊನಲಿನಲ್ಲಿ ಅವನ 
ನಿರ್ಧಾರಗಳೆಲ್ಲಾ ಕೊಚ್ಚಿಕೊಂಡು ಹೋಗುತ್ತಿದ್ದವು. 


ಹ 


ರಾಜ ಕಾಲೇಜಿನಲ್ಲಿ ಜಾಣ ಎನಿಸಿಕೊಳ್ಳದಿದ್ದರೂ ಕೋಣ ಎನಿಸಿ 
ಕೊಂಡಿರಲಿಲ್ಲ. ಅವನ ವಿದ್ಯಾರ್ಥಿ ಜಿಸೆ ಬಹೆಳ ವಿಜೃಂಭಣೆಯಿಂದ ಸಾಗಿರ 


ನಟಸಾರ್ನಭೌನು ೬ 


ಲಿಲ್ಲ. ಒಂದು ಕ್ಲಾಸಿನಿಂದ ಇನ್ನೊಂದು ಕ್ಲಾಸಿಗೆ ಹೋಗುವುದೆಂದರೆ ದೊಡ್ಡ 
ಗಂಡಾಂತರನೇ ಆಗಿತ್ತು. ಮಗ ಉತ್ತಮ ದರ್ಜೆಯಲ್ಲಿ ತೇರ್ಗಡೆಯಾಗಿ 
ಎಂ. ಸಿ. ಎಸ್‌. ಪಾಸುಮಾಡಬೇಕೆಂದು ತಂದೆಯ ಆಸೆ. ಅದಕ್ಕೆ ಅವರು 
ಬೇಕಾದ ಸಾಹಸಮಾಡಿದರು. ಮನೆಗೆಬಂದು ಪಾಠ ಹೇಳುವುದಕ್ಕೆ ಬೇರೆ 
ಮೇಷ್ಟ್ರನ್ನು ಗೊತ್ತು ಮಾಡಿದ್ದರು. ಏನಾದರೂ ರಾಜನ ನಿದ್ಯಾವ್ಯಾಸಂಗ 
ಕುಂಟಿಕೊಂಡೇ ನಡೆದಿತ್ತು. 


ಹೈಸ್ಟೂ ಲು ಕಳೆದು ಕಾಲೇಜಿಗೆ ಬಂದ ಮೇಲೆ ರಾಜನಿಗೆ ಜೀನಬಂದಂ 
ತಾಯಿತು. ಅವನ ಇಚ್ಛೆಗೆ ತಕ್ಕ ಹಾಗೆ ಆಟಗಳಲ್ಲಿ ಹೆಚ್ಚು ಅನುಕೂಲ 
ದೊರೆತಿತ್ತು. ರಾಜ ಕಾಲೇಜಿನನಿ ಉತ್ತಮ ಕ್ರಿಕೆಟ್‌ ಆಟಗಾರನೆದು 
ಹೆಸರು 'ಸಡೆದಿದ್ದ. ಅವನ ಕ್ರಿಕೆಟ್‌ ಆಟಗಾರಿಕೆಯನ್ನು ಮೆಚ್ಚಿ ಕೊಂಡೇ 
ಯುರೋಸಿಯನ್‌' ಫ್ರಿ ನ್ಸ್ಸ ಪಾಲರಾದ ಬ್‌)ನ್‌ರವರು ಅವನನ್ನು ಮೊದಲನೆಯ 
ನರ್ಷ ಎಫ್‌. ಎ ಯಿದ ಎರಡನೆಯ ವರ್ಷಕ್ಕೆ ತೇರ್ಗಡೆ ಮಾಡಿಸಿದ್ದ ರು. 


ಪ್ರಿನ್ಸಿ ಪಾಲರವರು ರಾಜನ ಮೇಲೆ ಅಭಿಮಾನ ತೋರಿಸುವುದಕ್ಕೆ 
ಇನ್ನೊಂದು. ಕಾರಣವಿತ್ತು. ಇಂಗ್ಲಿಸಿನಲ್ಲಿ ರಾಜ ತನ್ನ ಮೇಲ್ಲ ರಗತಿಯವರ 
ಹಂತಕ್ಕೂ ವೂರಿದ ಪ್ರಾ ್ರವೀಣ್ಯವನ್ನು ಪಡೆದಿದ್ದ. ದೊಡ್ಡ ದೊಡ್ಡ ಇಂಗ್ಲಿಷ್‌ 
ಗ್ರಂಥಕರ್ತರನ್ನು ಓದುವುದು ಅವನಿಗೆ ಒಂದು” ಹುಚ್ಚು ಷೇಕ್‌ ಫ ನಿಯರಿನ 
ನಾಟಿಕಗಳೆಂತೂಅವನಿಗೆ ಕರತಲಾಮಲಕನಾಗಿದ ವು. ಸೇಕ್ಸ್‌ ನಿಯರ್‌ಕವಿಯ 
ನಾಟಕಗಳ ಅನೇಕ ಭಾಗಗಳನ್ನು ರಸವತ್ತಾ N ಬಾಯಲ್ಲಿ "ಹೇಳುತ್ತಿ ದ್ದನು. 
ಸೌ ಟ್‌ ಡಿಕನ್ಸ್‌, ಥ್ಯಾಕರೆಯನರ ಕಾದೊಬರಿಗಳು ಒಂದನ್ನೂ ಬಿಡಜಿ 
ಮಗುಚಿಹಾಕಿದ್ದ ನು. ಇಂಗ್ಲಿಸನ್ನು ಅದರ ಶಯ್ಯೆ ಯಲ್ಲಿಯೇ ಸ್ಪಷ್ಟವಾಗಿ 
ನಿರರ್ಗಳವಾಗಿ ಮಾತನಾಡುತಿದ್ದ ನು. ಪ್ರಿನ್ಸಿ 1.1೫ ಅವನನ್ನು 
ಪ್ರೀತಿಯಿಂದ "ಕಾಲೇಜ್‌ ಸೇಕ್ಸ್‌ ಸಿಯರ್‌' ಎಂದು ಕರೆಯುತ್ತಿ ದ್ದರು. 


ಕಾಲೇಜಿನ ವಾರ್ಷಿಕೋತ್ಸವ ಬಂತು. ಪ್ರಿಸ್ಸಿ ಪಾಲರೇ ಸ್ವಯಂ 
ನಿಂತುಕೊಂಡು "ರೋಮಿಯೊ ಜೂಲಿಯಟ್‌: ನಾಟಕವನ್ನು ಅಭ್ಯಾ ಸಕ್ಕೆ 
ತೆಗೆದುಕೊಂಡಿದ್ದ ರು. ರೋಮಿಯೋ ಪಾತ್ರ ರಾಜನಿಗೆ ವೂಸಲಾಗಿತು" 
ಜೂಲಿಯಟ್‌ "ಅಚ್ಯುತ ಜು ಪು ಟೈಬಾಲ್ಟ್‌ ದೇವದಾಸ 
ಮಾಡುವುದೆದೂ ನಿಷ ಸ ರ್ನೆಯಾಯಿತ್ಸು. ರಂಗದ ಅಭ್ಯಾಸದೊಂದಿಗೆ 


ಲೆ ನಟಸಾರ್ವಭೌನು 


ಪ್ರಿನ್ಸಿಪಾಲರ ವ್ಯಾಖ್ಯಾನವೂ ಸೇರಿಕೊಂಡು ಸೇಕ್ಸ ನಿಯರ" ಕವಿಯ ಸುಪ್ತ 
ಸೌಂದರ್ಯವು ರಾಜನಿಗೆ ಮನವರಿಕೆಯಾಗತೊಡಗಿತು. ತಾನು ಬಹಳ 
ಸಾಮಾನ್ಯ ವೆಂದು ಭಾವಿಸಿದ್ದ ಭಾಗಗಳಲ್ಲಿ, ಹುದುಗಿದ್ದ ಕಾವ್ಯಸೌಂದರ್ಯ 
ಅವನನ್ನು ಆಕರ್ಷಿಸತೊಡಗಿತು. ನಿಂತರೆ ಕುಳಿತರೆ ರೋಮಿಯೋ ಆಡಿದ 
ಮಾತುಗಳು ಅವನ ನಿಶ್ಚಲ ಪ್ರಣಯ ರಾಜನಿಗೆ ಹೊಸ ಹೊಸ ಅನುಭವ 
ಗಳನ್ನುಂಟುಮಾಡುತ್ತಿತ್ತು. 

ಮನೆಯಲ್ಲಿಯೂ ಅದೇ ಚಿಂತೆ. ಮತ್ತೆ ಮತ್ತೆ ರೋಮಿಯೋ 
ಮಾತುಗಳನ್ನು ತನ್ನಷ್ಟಕ್ಕೆ ಆಡಿಕೊಳ್ಳುವನು. ಸೀತಮ್ಮ ಎದುರಿಗೆ ಬಂದರೆ 
ಅವಳೇ ಜೂಲಿಯಟ್‌ ಎಂದು ಭಾವಿಸಿ ತನ್ನ ಮಾತುಗಳನ್ನು ಹೇಳುವನು. 

« ಅದು ಏನೂಂದ್ರೆ ಮಾತ.ಗಳು?” 

4 ರೋಮಿಯೋ ನಾಟಕದ್ದು SE ಗ 

“ ಸ್ವಲ್ಪ ಅರ್ಥಬಿಡಿಸಿ ಹೇಳ ಕೇಳೋಣ. ” 

NRE ಹಾ! ಮುಂಗೈಗೆ ಕೆನ್ನೆಯನ್ನೂರೆಗೊಟ್ಟು ಹೇಗೆ ನಿಂತಿದ್ದಾಳೆ - 

ನಾನು ಅನಳ ಕೈಚೀಲವಾಗಿದ್ದರೆ ಎಷ್ಟು ಭಾಗ್ಯ ಶಾಲಿಯಾಗುತ್ತಿದ್ದೆ! ” 

“ ಥೂ ಇಂತಹ ನಾಟಿಕಾನೆಲ್ಲಾ ಕಾಲೇಜಿನಲ್ಲಿ ಆಡತಾರೇನು? ? 

 ಆಡ್ಮಾರೆ ಕಣೇ ಹುಚ್ಚಿ. ಪ್ರಿನ್ಸಿಸಾಲರೇ ಪಾಠ ಹೇಳಿಕೊಡುತ್ತಾ 
ಇದ್ದಾರೆ. ಭಿ 

“ ಸರಿ ಬಿಡಿ. ಅದಕ್ಕೇ ಇಂಗ್ಲಿಷ್‌ ಕಲಿಯಬಾರದೂಂತ ಹಿರಿಯರು 
ಹೇಳೋದು. ? 

“ ನೀನೂ ಇಂಗ್ಲಿಷ್‌ ಕಲಿತಿದ್ದರೆ ಸೀತಾ ಜೂಲಿಯಟ್‌ ನೀನೇ 
ಮಾಡಿಬಿಡಬಹುದಾಗಿತ್ತು.” 

" ನನಗೆ ಅದೊಂದೇ ಕಡಿಮೆಯಾಗಿರೋದು. ನಿಮಗಷ್ಟು ಆಸೆಯಿದೆ 
ಇಂಗ್ಲಿಷ್‌ ಬರೊ ಇನ್ನೊಂದು ಹುಡುಗಿ ಮದುವೆಯಾದರೂ ಮಾಡಿಕೊಳ್ಳಿ. 
ನಿಮ್ಮ ನಾಟಕಪಾಟಕಕ್ಕೆಲ್ಲಾ ಪ್ರಯೋಜನವಾಗುತ್ತೆ. ” 

4 ಇದಕ್ಕೆ ಹೆಣ್ಣು ಬುದ್ಧಿ ಅನ್ನೋದು. ? 

“ ಏನು ಹೆಣ್ಣು ಬುದ್ಧಿ 9 i 

4 ಮಂಕೂೊಂತ!” 


ನಟಸಾರ್ವಭೌಮ ೯ 


4 ನಿಜವಾಗಿ ಹೇಳಿದ್ರೆ. ನಾನು ಇಂಗ್ಲಿಷ್‌ ಕಲೀಲಿಲ್ಲಾ, ನಿಮಗೆ 
ಹೇಗೆ ಬೇಕೋ ಹಾಗಿಲ್ಲಂತೆ ನಿಮ್ಮ ಮನಸ್ಸಿಗೆ ನೋನಾಗತ್ತೆಯೇ? ” 

(« ಹುಚ್ಚೆ | ನನ್ನ ಜೂಲಿಯಟ್‌, ಶಕುಂತಲೆ, ಬಿಯಾಟ್ರಸ್‌ ಎಲ್ಲಾ 
ವೀನೇ. ಇಂಗ್ನಿ ಷ್‌ ಕಲಿತರೇ ಶೃಂಗಾರಾಂತ ತಿಳ್ಳೊಂಡಿದ್ದಿ ಯೇನು?” 

ಸ ಹೌದು. ಅವರ ಹಾಗೆ ನಮಗೆ ದಾಷ್ಟೀಕಎಲ್ಲ. ಶೆ 

| ದಾಸ್ಟೀಕವಿಲ್ಲದಿದ್ದರೇನು-ಅನುರಾಗವಿದೆಯಲ್ಲಾ. ಇಲ್ಲಿ ಬಾ, ಹತ್ತಿರ.” 

« ಹೋಗಿಂದ್ರ,............. ಜೀನಕ್ಕ ಇಲ್ಲೇ ಓಡಾಡುತ್ತಾ ಇದ್ದಾರೆ. 
ನಿಮಗೇನು ಹೊತ್ತಿಲ್ಲ ಗೊತ್ತಿಲ್ಲ” ಎಂದು ಬಿಡಿಸಿಕೊಂಡು ಓಡಿಹೋದಳು. 
ಸೀತಮ್ಮ ಜೆಲುವೆಯಲ್ಲ. ಬಗಸೆಗಂಗಳೂ, ವಿಶಾಲವಾದ ಹಣೆ, ಗುಂಗುರು 
ಮುಂಗುರುಳ್ಳು ಸಂಪಿಗೆಯಂತಹ ಮೂಗು, ಮೂನಿನಂತಹ ಕಣ್ಣೂ ಅವಳ 
ದಾಗಿರಲಿಲ್ಲ.. ಮಾಟವಾದ ಮೈಕಟ್ಟು, ಎಣ್ಣೆ ಗೆಂಪು ಬಣ್ಣ, ಲಕ್ಷಣವಾದ 
ವನಖಚರ್ಯೆ, ತುಂಬಿದ ಸುಂದರವಾದ ಕಣ್ಣು ಗಳು. ತನ್ನೆ ದೇಹಕೊಪ್ಪು 
ವಂತೆ, ದೇಹಕಪ್ಪು ನಂತೆ ಸೀರೆಯುಡುತ್ತಿ ದ್ದ ಳು. "ಹಣೆಯ ಮೀಲ ತುಸು ದೊಡ್ಡ 
ದಾದ ಕಕ: ಆದರೆ ಅವಳ "ಮಾತಿನಲ್ಲಿ ಸೆಳೆಮಿಂಚಿನ ಶಕ್ತಿ ಯಿತ್ತು. 
ಮಾತುಗಾತಿಯಲ್ಲ. ಜಾಣತನದಿಂದ ಗಂಡನನ್ನು ಮುತ್ರಮುಗ್ಧ ನನ್ನು 
ಮಾಡುವ ರಹಸ್ಯ ಅವಳಿಗೆ ತಿಳಿದಿರಲಿಲ್ಲ. ಕೊಚ್ಚೆ ಕಸರುಗಳನ್ನು ಕೂಡಿ 
ಕೊಳ್ಳದೆ ತಿಳಿಯಾಗಿ ಹರಿಯುವ ಹೊಳೆಯಂತೆ ಅವಳ ಬಾಳನದಿ 
ಹರಿಯುತ್ತಿತ್ತು. ಗಂಡನನ್ನು ಹುಚ್ಚಿಯಂತೆ ಪ್ರೀತಿಸುತ್ತಿದ್ದಳು. ದೇವರಂತೆ 
ಪೂಜಿಸುತಿದ್ದಳು. ಬೆಳಿಗ್ಗೆ ಎದ್ದರೆ ಮೊದಲು ಅವಳು ತಲೆಬಾಗುತ್ತಿದ್ದದ್ದು 
ಗಂಡನ ಕಾಲುಗಳಿಗೆ, ಅನಂತರ ರಾಮದೇವರ ಕಡೆಗೆ ಲಕ್ಷ್ಯ. 


ಆಡಂಬರಕ್ಕೆ ನಿಲುಕದ ಹೇಳಿಕೆಗೆ ಸಿಲುಕದ ಸೀತಮ್ಮನ ರೂಪಿನಲ್ಲಿ 
ರಾಜ ಅಪೂರ್ವ ಚೆಲುವನ್ನು ಕಂಡಿದ್ದ. ಬಿಸಿಲಿನ ಬೇಗೆಯಲ್ಲಿ ಬೆಂದು 
ಬಂದವನಿಗೆ ತಿಳಿಯಾದ ತುಗಾಳಿ ಬೀಸಿದರೆ ಎಷ್ಟು ಹಿತವೆನಿಸುವುದೋ 
ಸೀತಮ್ಮ] ನನ್ನು ಕಂಡರೆ ರಾಜನಿಗೆ ಅಷ್ಟು ಶಾಂತಿ, ತ್ರ ದೊರೆಯುತ್ತಿತ್ತು. 
ಅವಳ ಆಕೃತಿ ತಿ ಮ ನಡೆನುಡಿಯಲ್ಲಿ ಹವನ ಬಾಳು Ker ಮೆರೆಯುತ್ತಿತ್ತು. 
ಗೌಂದಯಾಷೆದು ತಾನು - ಭಾವಿಕದೆಶೆಯಲ್ಲಿ ಬಗೆಯುತಿದ್ದುದನ್ನು ಅವಳಲ್ಲಿ 
ಕಂಡುಕೊಳ್ಳುತ್ತಿದ್ದನು. 


೧೦ ನಟಸಾರ್ವಭೌಮ 


ಅನನ ತೋಳತೆಕ್ಸೈ ಯಲ್ಲಿ ಮಲಗಿದ್ದಾಗ ಒಂಡೆೊಂದು ದಿನ ಸೀತನ್ಮನಿಗೆ 
ಮೊದಲೇ ನಿದ್ರೆ ಹಕ್ತಿಬಿಡುತ್ತಿತ್ತು. ಎದುರಿಗೆ ಕಟಕ. ಬೆಳದಿಂಗಳು 
ಸೌಮ್ಯವಾಗಿ ಹರಿದು ಅವಳ ಮುಖದ ಮೇಲೆ ಜೆಲ್ಲಾಟವಾಡುತ್ತಿತ್ತು. 
ಪ್ರೇಯಸಿಯ ತೆಕ್ಕೆಯಿಂದ ಬಿಡಿಸಿಕೊಂಡು ಮಗ್ಗುಲಾಗಿ ಅವಳನ್ನೇ ದಿಟ್ಟಿಸಿ 
ನೋಡುವನು. ಪ್ರಣಯದ ಅವೇಶದಲ್ಲಿ ಕೆದರಿದ್ದ ಕೂದಲನ್ನು ಮೃದುವಾಗಿ 
ಹ ಆ ತನ್ನ ಪ್ರೇಮನಿಧಿಯನ್ನು ಎನೆಹಾಕಜಿ ನೋಡುವನು. 
ಅವಳ ಹತ್ತ ಒಮೊ ನ್ಮೆ ಮಿಂಚುತ್ತಿತ್ತು. ಅದರ ಹೊಳಸಿಗೆ 
ಅವನ ಹೈ ದಯ ಪ್ರತಿಸ್ಪಂದಿಸುತ್ತಿತ್ತು. ನಿ್ರಿ ಯಲ್ಲಿಯೂ ತನ್ನ ಧ್ಯಾನ 
ದಲ್ಲಿಯೇ ನೀನಾಗಿ 4 ತನ್ನ ಮೇಲೆ ಚಾಚಿ, ತನ್ನನ್ನು ಅಪ್ಸು ತ್ರಿ ದ್ದ 
ಮುಗೆ (ಯನ್ನು ತನ್ನ ಹೃ ದಯದಲ್ಲಿ ಬಚ್ಚಿ, ಸಿಡುವನು. 


ಅವಳೊನ್ನೆ ತಿ ಯಲ್ಲಿ ಬಡಬಡಿಸುತ್ತಿದ್ದಳು. ಏನು ಏನೋ ಚಿಂತೆ. 
ಹೆಣ್ಣು ಬಾಳು ಹುಟ್ಟು ವಾಗಲೇ ಜಗತ್ತಿನ ಎಲ್ಲ ಜವಾಬ್ದಾ ರಿಗಳನ್ನೂ ಹೊತ್ತು 
ಬುದಿರುತ್ತ ಥಿ: ಜತೆಗೆ ನಲ್ಮೆ ಯ ಬಲವೂ ಕೂಡಿದರೆ ಮನಸ್ಸಿಗೆ ನಿರಂತರ 
ಚೆಂತೆ. ಆ ಚಿಂತೆಯಲ್ಲಿಯೇ "ಕಣ್ಣು ಬಾಳಿಗೆ ಒಂದು ಹಿತ. ಕನಸಿನಲ್ಲಿ ತನ್ನ 
ಗಂಡನಿಗೆ ಕಷ್ಟಗಳು ಬಂದಂತೆ ಕಾಣುತ್ತಿದ್ದಳು. ಕಣ್ಣಲ್ಲಿ ಧಾರಾಕಾರವಾಗಿ 
ನೀರು ಸುರಿಯುತ್ತಿತ್ತು. ನಿದ್ರೆಯಲ್ಲಿಯೇ ಬಿಕ್ಕಳಿಸಿ ಬಿಕ್ಕಳಿಸಿ ಅಳುತ್ತಿದ್ದಳು, 
ರಾಜ ಅವಳನ್ನು ಎಬ್ಬಿಸಿ ಸಮಾಧಾನ ಹೇಳುತ್ತಿದ್ದನು. ತನ್ನ ಗುಟ್ಟು 
ಬಯಲಾಯಿತಲ್ಲಾ ಎಂದು ನಸುನಾಚಿ ಅದನ್ನು ಬಯಲು ಮಾಡಿದ ಗಂಡನ 
ಮೇಲೆ ಹೂಕೋಪವನ್ನು ತೋರುತ್ತಿದ್ದಳು. 


ಇದು ರಾಜನಿಗೆ ಮಾರನೆಯ ದಿವಸ ಒಳ್ಳೆಯ ಗ್ರಾಸವಾಗುತ್ತಿತ್ತು. 
ಅವಳ ಧ್ವನಿಯನ್ನೇ ಅನುಕರಿಸಿ, ರಾತ್ರಿ ಅವಳು ಕನವರಿಸಿಕೊಂಡ ಮಾತು 
ಗಳನ್ನು ನಿಡಂಬನಮಾಡಿ ತೋರಿಸುವನು: 

ನಿಡಂಬನ ಮಾಡುವುದು ರಾಜನಲ್ಲಿ ಸಹಜವಾಗಿ ಬೆಳೆದುಬಂದಿದ್ದ ಗುಣ. 
ಮನೆಯಲ್ಲಿ ಮಾತ್ರವಲ್ಲ ಕಾಲೇಜಿನಲ್ಲೂ, ಜಮಖಾನೆಯಲ್ಲಿಯೂ ಅವನು 
ತನ್ನ ಕಡತ ಬಿಚ್ಚುತ್ತಿದ್ದನು. ಗೊಗ್ಗರು ಧ್ವನಿಯಲ್ಲಿ ಮಾತನಾಡುತ್ತಿದ್ದ 
ಕನ್ನಡ ಪಂಡಿತರು, ಸದಾ ಕನ್ನಡಕವನ್ನು ಉಜ್ಜುತ್ತಿದ್ದ ಕೆಮಿಸ್ತ್ರಿ ಪ್ರೊಫೆಸರು 
ಕುತ್ತಿಗೆ ಹಿಸುಕುತ್ತಿದ್ದ ಟೈಯನ್ನು ಅತ್ತಿತ್ತ ಚಲಿಸುತ್ತಿದ್ದ ಮೊಂಡು 


ನಟಸಾರ್ವಭೌಮ ೧ 


ಮಾಸೆಯ ಇಂಗ್ಲಿಷ್‌ ಅಧ್ಯಾಪಕರು, ಎಲ್ಲರೂ ರಾಜನ ನಗೆಯ ಬಲೆಯಲ್ಲಿ 
ಸಿಕ್ಕುತ್ತಿದ್ದರು. ಕ್ರಿಕೆಟ್‌ ಆಟಿ ಮುಗಿದ ಮೇಲೆ ಆಟಗಾರರೆಲ್ಲರೂ ಕಾಫಿ, 
ಹರಟಿಗೆ ಕುಳಿತಾಗ ರಾಜನ ಹಾಸ್ಯಲಹರಿ ಇದ್ದೇ ತೀರಬೇಕು. 
ರೋಮಿಯೋ ಮತ್ತು ಜೂಲಿಯಟ್‌” ನಾಟಕದ ಅಭ್ಯಾಸ ಒಳ್ಳೆಯ 
ಹುರುಪಿನಿಂದ ಸಾಗಿತ್ತು. ರಾಜ ಕನ್ನಡಿಯ ಮುಂದೆ ನಿಂತು ತನ್ನ ಪಾತ್ರದ 
ಭಾವಗಳನ್ನು ಅಭ್ಯಾಸ ಮಾಡುತ್ತಿದ್ದ. ಕನಿಯ ಮಾತುಗಳ ಯೋಗ್ಯ 
ಉಚ್ಛಾರಣೆಯ ಕಡೆಗೆ ಪ್ರಿನ್ಸಿಪಾಲ್‌ ಸಾಹೇಬರು ವಿಶೇಷ ಲಕ್ಷ್ಯ ಕೊಟ್ಟಿದ್ದರು: 
ನಾಟಕ ಯಶಸ್ವಿಯಾಗಿ ನಡೆಯುವುದರಲ್ಲಿ ಸಂದೇಹವೇ ಕಂಡು ಬರುತ್ತಿರಲಿಲ್ಲ. 
ನಾಟಕ ಯಶಸ್ವಿಯಾಗಿಯೇ ನಡೆಯಿತು. ಪ್ರೇಕ್ಷಕರು ಇದು ಒಂದು 
ಕಾಲೇಜಿನ ನಾಟಕ ಎಂಬುದನ್ನು ಮರೆತುಬಿಟ್ಟಿರು. ರಾಜನ ಮಾತುಮಾತಿಗೆ 
ಚಪ್ಪಾಳೆಯ ಸುರಿಮಳೆಯಾಗುತ್ತಿತ್ಮು. ಕವಿಯ ಭಾವರಸಗಳನ್ನು ರಾಜ 
ನುರಿತ ಕಲಾವಿದನ ಹಾಗೆ ಅಭಿನಯಿಸಿ ತೋರಿಸುತ್ತಿದ್ದ. ಉತ್ತರಾರ್ಧದಲ್ಲಿ 
ರೋಮಿಯೋ 
4««ಸಾವು-ನಿನ್ನುಸಿರಿನ ಮಧುವನೀಂಓದ ಸಾವು 
ನಿನ್ನ ಚೆಲುವನೀಂಟಿಲು ಬಲವಿಲ್ಲದಿಪುದು 
ನಿನ್ನ ಗೆಲ್ಲವರಿಲ್ಲ 
ಚೆಲುವಿನ ಹೆಗ್ಗು ರುತು- ಚೆಂಗೆಂಪು 
ಗಲ್ಲತುಟಿಗಳ ಮೇಲೆ ಮೂಡಿಹುದು 
ಸಾನಿನ ಕಂದುಗುಡಿಯಿನ್ನೂ ಅತ್ತ ಚಲಿಸಿಲ್ಲ??- 
ಎನ್ನುವ ಮಾತುಗಳನ್ನು ರಾಜ ಹೇಳಿದಾಗ ಪ್ರಿನ್ಸಿಪಾಲರು “ಅದ್ಭುತ 
ಅದ್ಭುತ” ಎಂದು ಕೂಗಿಬಿಟ್ಟಿ ರು. ಅವರ ಜತೆ ಬಂದಿದ್ದ ಪರಂಗಿ ಹೆಣ್ಣು 
ಮಕ್ಕಳು ಕಣ್ಣಿನಿಂದ ಕರವಸ್ತ್ರವನ್ನು ತೆಗೆಯಲಿಲ್ಲ. 
ರೋಮಿಯೋ ಪಾತ್ರದಿಂದ ರಾಜನ ಖ್ಯಾತಿ ಎಲ್ಲಾ ಕಡೆಗೂ ಹಬ್ಬಿತು. 
ಕಾಲೇಜಿನಲ್ಲಿ ಅದೇ ಮಾತು; ಅಧ್ಯಾಪಕರ ಕೋಣೆಯಲ್ಲಿಯೂ ಅದೇ 
ಮಾತು. ಹುಡುಗರಂತೂ ತಮ್ಮ ಸಹಪಾಠಿಯ ವಿಜಯವನ್ನು ಕಂಡು 
ಹಿಗ್ಗಿದರು. ಔತಣಗಳ ಮೇಲೆ ಔತಣಗಳಾದವು. ನಟರನ್ನೆಲ್ಲಾ ಪ್ರಿನ್ಸಿ 
ಪಾಲರು ಚಹಾಕ್ಕೆ ಕರೆದು ಆದರಿಸಿ ಎಲ್ಲರಿಗೂ ಒಂದೊಂದು ಪಾರಿತೋಷಕ 
ನನ್ನಿತ್ತರು. ರಾಜನ ಪಾಲಿಗೆ ಸರ್‌ ಹೆನ್ರಿ ಇರ್ವಿಂಗನ ಷೇಕ್ಸ್‌ ಪಿಯರ್‌ 


೧೨ ನಟಿಸಾರ್ವಭೌೌಮ 


ನಾಟಕಗಳ ಅಭಿನಯ ಆವೃತ್ತಿಯ ಸಂಪುಟಗಳು ದೊರೆತವು. ಪುಸ್ತಕಗಳ 
ತುಂಬ ಸರ್‌ ಹೆನ್ರಿಯ ಅಭಿನಯ ಚಿತ್ರಗಳು. ರಾಜನಿಗೆ ಸ್ವರ್ಗವೇ ಬಳುವಳಿ 
ಬಂದಂತಾಯಿತು. 

ನಾಟಕದಲ್ಲಿ ಸಿಕ್ಕಿದ ಜಯಲಾಭ ರಾಜನ ವ್ಯಾಸಂಗದ ಮೇಲೆ ಪರಿಣಾಮ 
ಮಾಡದೆ ಹೋಗಲಿಲ್ಲ. ಪಠ್ಯ ಪುಸ್ತಕಗಳೆಂದರೆ ತನ್ನ ಭಾಗದ ನಿಡುಗೆಂದು 
ಭಾವಿಸಿದ್ದ ರಾಜನಿಗೆ ಸೇಕ ಪಿಯರಿನ ನಾಟಕಗಳು ಮದ್ದಾದವು. ಅವನ 
ಚಿತ್ತ ಶಾಲೆಯಿಂದ ಸಂಪೂರ್ಣವಾಗಿ ದೂರವಾಗುತ್ತಾ ಬಂತು. ಷೇಕ್ಸ್‌ ನಿಯ 
ರಿನ ಉದಾತ್ಮಪಾತ್ರಗಳಾದ ಹ್ಯಾಂಮ್ಲೆಟ್‌, ರಿಚರ್ಡ್‌, ಸೀಸರ್‌ ಇವರ 
ಮಾತುಗಳನ್ನು ಮೇಲಿಂದ ಮೇಲೆ ಓದುವುದು, ಕನ್ನಡಿಯ ಮುಂದೆ ನಿಂತು 
ಅಭಿನಯಿಸುವುದು ಅವನ ದಿನಚರಿಯಾಗುತ್ತಾ ಬಂತು. 

ರಾಜನ ವಿಜಯ ಅವನ ಗೆಳೆಯರ ಮನಸ್ಸಿನಲ್ಲಿ ಖಚಿತವಾದ 
ಒಂದು ಅಭಿಪ್ರಾಯವನ್ನು ಮಾಡಿತು. ರಾಜ ಉತ್ತಮ ನಟಿ. ಅವನನ್ನು 
ಹೆಚ್ಚಾಗಿ ರಂಗಭೂಮಿಯಲ್ಲಿ ಕಾಣಿಸಬೇಕೆದು ಅವರು ನಿರ್ಧರಿಸಿದರು. 
ಅಚ್ಯುತ ದೇವದಾಸ್‌ ಸಿದ್ಧರಾಗಿಯೇ ಇದ್ದರು. ಅವರ ಜತೆಗೆ ತಿರುಮಲ, 
ಸೀತಾರಾಮಯ್ಯಂಗಾರ್‌ ಕೂಡಿಕೊಂಡರು. ಒಂದು ಶುಭ ದಿನ ನೋಡಿ 
"ಕಿಲಾರಿ ರೋಡಿನಲ್ಲಿ ವಿಶಾಲವಾದ ಒಂದು ಕೋಣೆಯನ್ನು ಬಾಡಿಗೆಗೆ ಹಿಡಿದು 
"ಫ್ರೆಂಡ್ಸ್‌ ಯೂನಿಯನ್‌” ಸಂಘವನ್ನು ಹುಟ್ಟಿಹಾಕಿದರು, ಇಂಗ್ಲಿಷ್‌ 
ಮತ್ತು ಕನ್ನಡ ನಾಟಕಗಳನ್ನಾ ಡಬೇಕೆಂದು ನಿರ್ಧರಿಸಿದರು. ರಾಜನೂ 
ತನ್ನ ಗೆಳೆಯರನ್ನು ಸಂತೋಷವಾಗಿ ಕೂಡಿಕೊಂಡ. ಹೇಗೂ ಕಾಲೇಜಿನಲ್ಲಿ 
ಬಸಪ್ಪ ಶಾಸ್ತ್ರಿಗಳವರ “ಶಾಕುಂತಲ” ನಾಟಕವನ್ನು ಅಭ್ಯಾಸಿಸುತ್ತಿದ್ದರು. 
ಅದನ್ನೇ ಪ್ರದರ್ಶನಕ್ಕೆ ತೆಗೆದುಕೊಳ್ಳು ವುದೆಂದು ನಿಶ್ಚಯವಾಯಿತು. 

ಆದರೆ ಈ ಕೆಲಸ ಅವರು ಭಾವಿಸಿದಷ್ಟು ಸುಲಭವಾಗಿರಲಿಲ್ಲ, 
ನಾಟಿಕವೆಂದರೆ ಜನ ಮೂಗುಮುರಿಯುತ್ತಿತ್ತು. ಸಾಟಕವನ್ನು ನೋಡು 
ವುದೇ ಮರ್ಯಾದೆಗೆ ಕಡಿಮೆ ಎಂಬ ಭಾವನೆಯು ಬೇರೂರಿತ್ತು. ಇನ್ನು 
ನಾಟಕದಲ್ಲಿ ಪಾತ್ರ ವಹಿಸುವುದೆಂದರೆ ಸಮಾಜದ ದೃಷ್ಟಿಯಲ್ಲಿ ತೀರ 
ಅಕ್ಷಮ್ಯವಾದ ಅಪರಾಧವಾಗಿತ್ತು. ಯೂನಿಯನ್ಸಿನ ಖಂರ್ಕು ವೆಚ್ಚಗಳನ್ನು 
ವಹಿಸುತ್ತೇನೆಂದು ರುದ್ರಣ್ಣ ಮುಂದೆ ಬಂದಿದ್ದ. ಇದು ಹೇಗೋ ಅವನ 


ನಟಸಾರ್ವಭೌಮ ೧ತ್ಲಿ 


ಮನೆಯವರಿಗೆ ತಿಳಿದು ರಾದ್ಧಾಂತವಾಗಿ ಹೋಯಿತು. ಅವನು ಯೂನಿಯನ್‌ 
ಪ್ರಯತ್ನಕ್ಕೆ ಸಹಾಯ ಮಾಡುವುದು ಹಾಗಿರಲಿ ಅದರ ಸದಸ್ಯರ ಜತೆ 
ಸೇರುವುದು ಕೂಡ ಬಹಳೆ ಕಷ್ಟಕ್ಕೆ ಬಂತು. "ಹೇಗಾದರೂ ಆಗಲಿ. 
ಕ್ಸೆಗೆ ತೆಗೆದುಕೊಂಡಿರುವ ಕೆಲಸವನ್ನು ಕೊನೆಗಾಣಿಸಿಯೇ ಬಿಡಬೇಕು. 
ಸಾಲಸೋಲವಾದರೂ ಚಿಂತೆಯಿಲ್ಲ.” ಎಂದು ರಾಜ ಎಲ್ಲರನ್ನೂ ಹುರಿ 
ದುಂಬಿಸಿದ. ರಾಜ ದುಷ ೃಂತನ ಪಾ ತ್ರವನ್ನೂ ಅಚ್ಯುತ ಶಾಕುಂತಲೆಯ 
ಪಾತ್ರವನ್ನೂ ಕರಾ ಕಣ್ವರ ಪಾತ್ರವನ್ನೂ ಅಭಿನಯಿಸುವುದೆಂದು 
ನಿಷ್ಕರ್ನೆಯಾಗಿ ಅಭ್ಯಾಸವಾರುಭವಾಯಿತು. 


ನಾಟಕ ಕಂಪೆನಿಗಳ ಸ್ಥಿತಿಗೂ ಜನಾಭಿಸ್ರಾಯಕ್ಟೂ ಯಾವ 
ವ್ಯತ್ಯಾಸವೂ ಇರಲಿಲ್ಲ. ನಾಟಕದ ಕಂಪೆಸಿಯೆಂದರೆ ಕೊಳೆಯ ಕೂಪವೇ 
ಆಗಿತ್ತು. ವಿದ್ಯಾಸಂಸ್ಭೃತಿಗಳ ಗಂಧವಿಲ್ಲದ ಮಾಲೀಕರು ನಟರ ಕೈಗೆ ಸಿಕ್ಕಿ 
ಕಲೆ ಕೊರಗುತ್ತಿತ್ತು. ಕಂಪೆನಿಗಳ ನಟರು ಡೇರಾ ಹೊಡೆಯುವುದರಿಂದ 
ಮೊದಲುಗೊಂಡು ಪಾತ್ರವನ್ನು ಅಭಿನ ಸಗಟು ಎಲ್ಲಾ ಕೆಲಸ 
ವನ್ನೂ ಮಾಡಬೇಕಾಗುತ್ತಿತ್ತು. ಸ್ವಲ್ಪ ಉತ್ತವ ಸ್ಥಿತಿಯಲ್ಲಿದ್ದ. ಕಂಪಠಿ 
ಯವರು ಕೆಲವು ಪ್ರ ಕಟಿನ ಸತ್ರಿಕೆಗಳನ್ನು ಅಚ್ಚು ಎ ತರಿಸುತ್ತಿ ದ್ದರು. 
ಸ್ಥಳ ಕಾಲವನ್ನು ಬದಲಾಯಿಸಿ ಅವುಗಳನ್ನು “ಹೋದ ಹೋಡಿಡಿಯಲ್ಲಿ 
ಉಪಯೋಗಿಸುತ್ತಿದ್ದರು. ಕಂಪೆನಿ ದಣಿ ಹೋಗುವ ಮುನ್ನ ನಟರು 
ಅಲ್ಲಿಗೆ ಹೋಗಬೇಕು. ಹತ್ತುಜನ ಸೇರಿದ ಕಡೆ ಅನರು ಪ್ರಕಟಣೆಯ 
ನ್ಲೋದಬೇಕು ಅಥವಾ ಅವರ ಪೈಕಿ ಒಬ್ಬರ ಕೈಗೆ ಅದನ್ನು ಕೊಟ್ಟು 
ಓದಿಸಬೇಕು. ಓದಿದಾನಂತರ ಅದನ್ನು ಹಿಂದಕ್ಕೆ ತೆಗೆದುಕೊಂಡು ಬರಬೇಕು. 
ಅವುಗಳಲ್ಲಿ ಒಂದೆರಡು ಕಡಿಮೆಯಾದರೂ ನಟ್ರ ಸಾಹುಕಾರರ ಉಗ್ರ 
ಕೋಪಕ್ಕೆ . ಗುರಿಯಾಗಬೇಕಾಗಿತ್ತು. 


ಕಂಪನಿಗಳು ನಾಯಿ ಕೊಡೆಯಂತೆ ತಲೆಯೆತ್ತಿಕೊಂಡಿದ್ದು ವು. 
ಯಾನನೊ ಸುಹುಕಾರ, ಅನಧಥಿಗೊಬ್ಬಳು ಪ್ರೇಯಸಿ. ಅವಳ ಸಲುವಾಗಿ 
ಕಂಪೆನಿ ಆರಂಭವಾಗಿಬಡುತ್ತಿತ್ತು. ಇಂತಹ ಕಂಪೆನಿಗಳ ಯೋಗ್ಯತೆಯನ್ನು 
ಜನ ಅಳೆಯತ್ತಿದ್ದುದು ಅನರ ಹತ್ತಿರ. ಎಷ್ಟು ಫರದೆಗಳಿವೆಯೆಂಬುದರ 


ಗಳ ನಟಸಾರ್ವಭೌಮ 


ಮೇಲೆ. ಕಂಪೆನಿಯವರೇ ಪ್ರಕಟನೆಗಳಲ್ಲಿ “ ನಮ್ಮ ಹತ್ತಿರ ನಾಲ್ಕು ಫರದೆ 
ಗಳಿವೆ- ಆರು ಫರಡೆಗಳಿವೆ” ಎಂದು ಡಂಗುರ ಸಾರುತ್ತಿದ್ದರು. 

ಸಾಮಾನ್ಯವಾಗಿ ಕಂಪೆನಿಗಳು ಹಳ್ಳಿ ಪಳ್ಳಿ, ಜಾತ್ರೆಗಳನ್ನು ಬಿಟ್ಟು 
ಬರುತ್ತಿರಲಿಲ್ಲ... ಸಭಾಮಂಿರದಲ್ಲಿ ನೆಲ್ಕ ಬೆಂಚು ಎರಡೇ ತರಗತಿಗಳಿರು 
ತ್ತಿದ್ದುವು. ಯಾರಾದರೂ ದೊಡ್ಡ ಮನುಷ್ಯರು ನಾಟಕಕ್ಕೆ ಬರುವದಿದ್ದರೆ 
ತಮ್ಮ ಕುರ್ಚಿಗಳನ್ನು ತಾವೇ ಹೊರೆಸಿಕೊಂಡು ಬರುತ್ತಿದ್ದುದು ವಾಡಿಕೆ. 
ಸೀಮೆಎಣ್ಣೆ ದೀಪಗಳ ಉಪಯೋಗವೇ ಹೆಚ್ಚು. ಕೆಲವು ಕಂಪೆನಿಗಳಲ್ಲಿ 
ಗ್ಯಾಸ ಸ್‌ಲೈಟನ್ನೂ ಉಪಸಯೋಗಿಸುತಿ ತ್ತಿದ್ದರು. ರಾಜಾನಕುಂಟಿ ಬುಳ್ಳಪ್ಪನ 
ಕಂಪೆನಿ ಬಹಳ ಹೆಸರುವಾಸಿಯಾಗಿತ್ತು. ಅಲ್ಲಿ ಮಾತ್ರ ಡೈನನೋ ಇಟ್ಟು 
ಕೊಂಡು ದೀಪಹಚು ತ್ತಿದ್ದರು. 


ನಾಟಿಕಗಳಿಗೆಲ್ಲಾ ಒಂದೇ ಮಾದರಿಯ ಪರದೆಗಳು, ಒಂದೇ ಮಾದರಿಯ 
ಉಡುಪುಗಳು. ರಾಜ್ಯ ಸೇವಕ; ರಾಣಿ, ದೂತಿ ಇವರಿಗೆ ನ್ಯತ್ಯಾಸವೇ ಕಂಡು 
ಬರುತ್ತಿ ರಲಿಲ್ಲ ಅನೇಕ ಸಲ ರಾಜನಿಗಿಂತ ಅನನ ಸೇನಕ ಉತ್ತಮ 
ಉಡುಪನ್ನು ಧರಿಸುತ್ತಿದ್ದುದೂ ಉಂಟು. 

ಹತ್ತು ಗಂಟಿಗೆಂದು ಪ್ರಕಟಸಲ್ಪಟ್ಟಿದ್ದರೂ ಹನ್ನೆರಡ| ಗಂಟಿಗೆ ಮುಂಚೆ 
ನಾಟಕವಾರಂಭವಾಗುತ್ತಿದ್ದುದೇ ನಿರಳ. ಸೂತ್ರಧಾರ ನಟ ಪ್ರತಿ ನಾಟಕ 
ದಲ್ಲಿಯೂ ಬರಲೇಬೇಕು. ರಾಜ, ಮಂತ್ರಿ, ಸೇನಾಪತಿಗಳ ದರ್ಬಾರು ಅದರಲ್ಲಿ 
ಒಂದು ಫಾರ್ಸಿ ಡ್ಯಾನ್ಸು ಅವಶ್ಯ ಕವಾಗಿ ಇರಬೇಕಾದ ಒಂದು ಅಂಗ. ನಾಯಕ 
ವತ್ಸರಾಜನಾಗಲೀ, ಹರಿಶ್ಚಂದ್ರನಾಗಲೀ ಕಿನ್‌ಕಾನಿನ ಸೂಟ್‌ ಹಾಕಿ 
ಕೊಂಡು, ಕಣ್ಣಿಗೆ ಕನ್ನಡಕ ಹಾಕಿಕೊಂಡು ಕೈಯಲ್ಲಿ ರೇಷ್ಮೆ ವಸ್ತ್ರವನ್ನು 
ಹಿಡಿದು ಬರುತ್ತಿ ದ್ದ. ಅವನ ಹಿಂದೆ ನೇಸಥ್ಯದ ಎರಡು ಕಡೆ ಇಬ್ಬರು 
ಪಿಟೀಲ್‌ವಾದ್ಯ ಗಾರರು ನಿಂತು ಕುಯ್ಯುತ್ತಿದ್ದರು. ಜಸ ಆರಂಭಿಸಿದ ಹಾಡು 
ಪ್ರೇಕ್ಷಕರಿಗೆ ರುಚಿಸದೆ ಹೋದರೆ ಅವರು ತಮಗೆ ಬೇಕಾದ "ಹಾಡನ್ನು 
ಸೂಚಿಸುತ್ತಿದ್ದರು. ಅವನು ಪ್ರೇಕ್ಷಕರು ಬೇಕೆಂದ ಹಾಡನ್ನೇ ರಾಗತಾಳ 
ಯುಕ್ತ ನಾಗಿ "ಹಾಡುತ್ತಿದ್ದ. ರಂಗದ ಮೇಲಿದ್ದ ನಟರಿಗೂ 'ಪ್ರೇಕ್ಷಕಂಗೂ 
ಧಾರಾಳವಾಗಿ ಸಂಭಾಷಣೆ ನಡೆಯುತ್ತಿತ್ತು. ಉತ್ತರ ಪ್ರತ್ಯುತ್ತರಗಳು 
ಒಂದೊಂದು ಸಲ ನಿರಸಕ್ಕೆ ಮುಟ್ಟ ಸೋಲೀಸಿನವರು "ಬಂದು ಶಿಸ್ತನ್ನು ತರ 


ನಟಸಾರ್ವಭೌಮ ೧೫ 


ಬೇಕಾಗುತ್ತಿತ್ತು. ಪ್ರೇಕ್ಷಕರು ತಮ್ಮ ಮೆಚ್ಚುಗೆಯನ್ನು ಕಲ್ಲು, ಬೀಡಿಕಟ್ಟು, 
ಕೊಳೆತ ಆಲೂಗೆಡ್ಡೆ ಗಳ ಮೂಲಕ ವೃಕ್ತಪಡಿಸುತ್ತಿದ್ದರು. 

ನಟರ ನೈತಿಕಜೀವನ ಮುಗಿಲ ಮಟ್ಟಕ್ಕೆ ಏರಿತ್ತು. ಹೆಂಡ, ಹಸಿ 
ಮಾಂಸ ಹ ದಲ್ಲಿ ಇದ್ದ ಹೊರತೂ ಕೆಲವು ಇಟರಗೆ ಸ್ಫೂರ್ತಿಯೇ ಬರು 
ತ್ರಿ ರಲಿಲ್ಲ. ನೇಪಥೃ, ಬಣ್ಣ ದ ಕೋಣೆಗಳು ಕೀಳು ದ್ರರ್ಜಿಯ ವೇಶ್ಚಾವಾಟ 
ವನ್ನು ಮಾರಿಸಿದ ವು. 

ಈ ಕುಪೆನಿಗಳು ಆಡುತ್ತಿದ್ದುದು ಪಾಂಡವ ನಿಜಯ್ಯ ಜೋರಕಥೆ, 
ಸದಾರಮೆ ಗಲೇಬಕಾವಲಿ, ಕೃಷ್ಣ ಶೆ, ದಾ ಸಂತಮಿತ್ರ ವಿಜಯ, ಮದನಭಂಗ 
ಮೊದಲಾದ ನಾಟಿಕಗಳು. ಹೊಲಸು ಮಾತುಗಳು, ಕುಚೇಷ್ಟೆ ಯ ನಗೆ 
ಇವೇ ನಾಟಕಸಾಹಿತ್ಯದ ಜೀವಜೀವಾಳವಾಗಿದ್ದ ವು. 

ರಾಜ ಬೇಸರವಿಲ್ಲದೆ ಇಂತಹ ನಾಟಕಗಳನ್ನೂ ನೋಡುತ್ತಿದ್ದ. 
ಯೂರೋಪಿನಲ್ಲಿ ರಂಗಭೂಮಿಗೆ ಇದ್ದ ಸ್ಥಾನವನ್ನು ನೆನಸಿಕೊಂಡು ಅವನ 
ಮನಸ್ಸು ಖಿನ್ನವಾಗುತ್ತಿತ್ತು. ಅಲ್ಲಿ “ವಟಿಕೊಡಕೆ ಕಲಾನಿಭೂತಿ. ಅವನನ್ನು 
ಸನ್ಮಾನಿಸಲು ಚಕ್ರವರ್ತಿ, “ಚಕ ಕ್ರವರ್ತಿನಿಯರು ರಂಗಭೂಮಿಗೆ ಬರುತ್ತಿದ್ದರು. 

ಲಿ ನಟಿನೆಂದರೆ ತೇಳುವೃತ್ತಿಯ ಹೇಸಿಗೆಯ ಪ್ರಾಣಿ. ಇವನನ್ನು ನೋಡಲು 
ಶೀಲವಂತರು ಅಂಜುತ್ತಿ ದ್ದ ರು. 

ನಾಟಕದ ವಃ ತಾವರಣ ಇಷ್ಟು ಹೊಲಸಾಗಿದ್ದರೂ ಇದು ಭವ್ಯವಾದ 
ಕಲೆ. ಮನುಷ್ಯ ತನ್ನ ಜನ್ಮವನ್ನು ಸಾರ್ಥಕಗೊಳಿಸಿಕೊಳ್ಳ A 
ನಾಟಕದಿಂದ ದೇಶದ ಉದ್ಧಾರವಾಗುತ್ತದೆ ಎಂಬ ಘನತತ್ತ. ರಾಜನ 
ಮನಸ್ಸಿ ನಲ್ಲಿ ಬೇರೂರಿಬಿಟ್ಟಿ ತ್ತು. ಎಷ್ಟೇ ಕಷ್ಟನಷ್ಟ ಬಂದರೂ "ಫ್ರೆಂಡ್ಸ್‌ 
ಯೂರನಿಯನ್ನ'ನ್ನು ಮುಂದಕ್ಕೆ ತಂದು ಉತ್ತಮ ತರಗತಿಯ ನಾಟಕಗಳನ್ನು 
ಪ್ರದರ್ಶಿಸಬೇಕೆಂದು ಅವನ ಮನಸ್ಸು ಹಾತೊರೆಯುತ್ತಿತ್ತು. ಪ್ರಿನ್ಸಿಪಾಲರು 
ಹೇಳಿದ ಹುರುಪಿನ ಮಾತುಗಳು ಅವನ ಕೆನಿಗಳಲ್ಲಿ ಮೇಂಕಾರ ಮಾಡು 
ತಿದ್ದವು. ಈ ವಿಗಡ ಪರಿಸ್ಥಿ ತಿಯನ್ನು ಸುಧಾರಿಸುವ ಕರ್ತವ್ಯ ತನ್ನ 
ಪಾಲಿಗೆ ಬಂದಿದೆಯೆಂದು ರಾಜ ನಂಬಿದ್ದನು. 

ರಾಜನ ಮನಸ್ಸಿನಲ್ಲಿ ಬೀಜರೂಪವಾಗಿದ್ದ ಭಾವನೆ ಮೊಳೆತು, ಚಿಗುರಿ 
ಫಲಿಸಲು ಅನಿರೀಕ್ಷಿತವಾಗಿ ಇಂಬು ದೊರಕಿತು. ಇಂಗ್ಲೆಂಡಿನ ಪ್ರಸಿದ್ದ ನಟ 


೧೬ ನಬಿಸಾರ್ನಭೌನು 


ನಾದ ಆಲೆನ್‌ ಕ್ರಾರ್ಟಿರ್‌ಮೇನ್‌ ತನ್ನ ಪರಿನಾರದೊಂದಿಗೆ ಬಂದು ಕಂಟೋ 
ನೈಂಟನಲ್ಲಿ ಕೆಲವು ಸೇಕ್ಸ್‌ ನಿಯರ್‌ ನಾಟಕಗಳನ್ನು ಆಡುತ್ತಾನೆಂದು ಸುದ್ದಿ 
ಬಂದಿತ್ತು. ರಾಜನ ಕುತೂಹಲ ಹೇಳ ತೀರದು. ಆಲೆನ್ನನ ಬರುವನ್ನು 
ಅತ್ಯಂತ ಆತುರದಿಂದ ನಿರೀಕ್ಷಸಹೆತ್ತಿ ದನು. 


ಆಲೆನ್‌ ಕ್ರಾರ್ಟರ್‌ಮೇನ್‌ ಸೇಕ್ಸ್‌ ಹಿಯರ್‌ ನಾಟಕಗಳನ್ನು ಅಭಿ 
ನಯಿಸುವುದರಲ್ಲಿ AE ಪ್ರಸಿದ್ಧಿ ಪಡೆದಿದ್ದನು. ಅವನ ಹ್ಯಾಂಮ್ಲೆಟ್‌, 
ಲಿಯರ್‌, ಸೈಲಾಕ್‌, ರೋಮಿಯೋ, ಅಥೇಲೋ ಪಾತ್ರಗಳು ಜಗದ್ವಿಖ್ಯಾತ 
ವಾಗಿದ್ದವು. ತನ್ನ ಮಂಡಳಿಯೊಡನೆ ಇಡೀ ವಿಶ್ವಸರ್ಯಟನ ಮಾಡಿ 
ಹಿಂದೂಸ್ಥಾನದ ದೊಡ್ಡ ದೊಡ್ಡ ಊರುಗಳಲ್ಲಿ ಪ್ರದರ್ಶಿಸಿ ಬೆಂಗಳೂರಿಗೆ 
ಬಂದಿದ್ದನು. 


ಮೊದಲನೆಯ ನಾಟಕ “ಮರ್ಚಂಟ್‌ ಅಫ್‌ ವೆನಿಸ್‌”. ನಾಟಕ 
ಶಾಲೆಗೆ ಎರಡು ಗಂಟೆ ಮುಂಚೆ ಹೋದರೂ ರಾಜನಿಗೆ ಟಿಕೆಟ್‌ ಸಿಕ್ಕಲಿಲ್ಲ. 
ಒಮ್ಮೆ ಬೇ ಆಕಾಶವೇ ಕುಸಿದುಬಿದ್ದ ಷ್ಟು ನಿರಾಶೆಯಾಯಿತು. ಮಾರನೆಯ 
ದಿವಸದ ನಾಟಕದ ಟಿಕೇಟನ್ನು ಮೊದಲೇ ಕೊಂಡು ಮನೆಗೆ ಬಂದ. ಆಲೆನ್ನನ 
ನಗರ ನಾಲ್ಫು ನಾ ನಾಟಕಗಳನ್ನು ನೋಡಿದ ಮೇಲೆ ರಾಜನ ಜೀವನದಲ್ಲಿ 
ದೊಡ್ಡ ಕ್ರಾಂತಿಯಾಗಿಬಿಟ್ಟ ತು. ತನ್ನ ಭವಿಷ್ಯ ಇರುವುದು ರಂಗಭೂಮಿ 
ಯಲ್ಲಿಯೇ ಎಂದು NE, ಹೇಗಾದರೂ ಮಾಡಿ 
ಆರೆನ್ನನ ಭೆಟ್ಟಿಯಾಗಿ ಅನನ ಮುಂಜಿ ತನ್ನ ರೋಮಿಯೋ ಪ್ರದರ್ಶಿಸಿ, 
ಅಭಿಪ್ರಾಯ ತೆಗೆದುಕೊಳ್ಳ ಬೇಕೆಂದು ನಿರ್ಧರಿಸಿದನು. ಮ್ಯಾ ನೇಜರನ್ನು 
ಎಡೆಬಿಡದೆ ಆಶ್ರಯಿಸಿ, ಅನನ ಛೀತ್ಪಾರಗಳನ್ನು ಗಮನಿಸದೆ ಆಲೆನ್ನನ 
ಭೆಚ್ಚಿಯನ್ನು ಸಂಪಾದಿಸಿದರು. ಶನಿವಾರ ಮಧ್ಯಾನ್ಹ ಒಂದು ಗಂಟಿಗೆ 
ಕಬ್ಬನ್‌ ಹೋಟೆಲಿಗೆ ಬರಬೇಕೆಂದು ನಿರೂಪ ಬಂತು. 


ಆಲೆನ್‌, ಅವನ ಮ್ಯಾನೇಜರು ವರ್ಣಿಸಿದ ಮನುಷ್ಯನಾಗಿರಲಿಲ್ಲ. 
ತೀರಾ ಸರಳ ಸ್ವಭಾವ. ರಾಜ ಹೋಗುತ್ತಲೂ ಮೊದಲು ಚಹಾ ತರಿಸಿ 
ಲೋಕಾಭಿರಾಮವಾಗಿ ಮಾತು ಆರಂಭಿಸಿದನು. ಮಾತಿನ ಲಹರಿಯಲ್ಲಿ 
ರಾಜನ ನಾಟಕಪಿ.ಯತ್ಕ್ತೆ ಕಾಲೇಜಿನಲ್ಲಿ ಅವನು ಅಭಿನಯಿಸಿದ ಚರಿತ್ರೆ 


ನಟಸಾರ್ನಭೌಮ ೧೭ 


ಗಳನ್ನರಿತುಕೊಂಡನು. ನಗುನಗ:ತ್ತಾ ಮೃದುವಾಗಿ “ ನಿಮ್ಮ ರೋಮಿಯೋ 
ನಾನು ನೋಡಬಹುದೇ?” ಎಂದು ಕೇಳಿದನು. 

ಅವನ ಮಾತಿನಲ್ಲಿ ವೃಂಗ್ಯನಿರಲಿಲ್ಲ. ಆದರೂ ರಾಜನನ್ನು ಅಧೀರ 
ನನ್ನಾಗಿ ಮಾಡುವಷ್ಟು ವಿನಯ ಸೌಜನ್ಯವಿತ್ತು. ರಾಜ ಬಂದಿದ್ದುದೂ 
ತನ್ನ ಅಭಿನಯವನ್ನು ಆಲೆನ್ನಿಗೆ ತೋರಿಸುವುದಕ್ಸೆ ಆದರೆ ಅವನೇ ಕೇಳಿ 
ದಾಗ ರಾಜನ ಜಂಘಾಬಲವೇ ಉಡುಗಿ ಹೋದಂತಾಯಿತು. 

« ನಾನು ಅನನುಭವಿ--ಕಾಲೇಜು ಹುಡುಗ--ನೀವು ಪ್ರತಿಭಾಶಾಲಿ 
ಗಳು. ನಿಮ್ಮ ಮುಂದೆ ನನ್ನ ಹರಕು ಮುರುಕು ಅಭಿನಯ ತೋರಿಸುವು 
ದಕ್ಕೆ ಭಯವಾಗುತ್ತದೆ.” 

"ಭಯ ನಮ್ಮ ಕಲೆಗೆ ಪರಮ ಶತ್ರು. ಬಂದುದನ್ನು ಧೈರ್ಯವಾಗಿ 
ಪ್ರದರ್ಶಿಸಬೇಕು. ಚಿಂತೆಯಿಲ್ಲ, ನಿಮಗೆ ಬಂದ ಹಾಗೆ ಮಾಡಿ.” 

ರಾಜ ಅಂಜುತ್ತ ಅಂಜುತ್ತಲೇ ರಂತ. 

“ರೋಮಿಯೋ ಮಾಡುವಿರಾ?” 

“" ಹೂಂ. ಯಾರಾದರೂ ಎದುರು ಪಾತ್ರದ ಮಾತುಗಳನ್ನು ಹೇಳ 
ಬೇಕು.” 

“ ಓಹೊ ಯಾಕಾಗಬಾರದು. ನಮ್ಮ ನಾಯಕಿ ಮಿಸ್‌. ಆಷ್‌ಕ್ರಾಫ್‌ 
ಹೇಳುತ್ತಾಳೆ.” 

ರಾಜನಿಗೆ ಹೇಳೆಲಾಗದಷ್ಟು ಹಿಗ್ಗು. ಬೆಳದಿಂಗಳಿನ ರಾತ್ರಿನ ದೃಶ್ಯ 
ವನ್ನೇ ತೆಗೆದುಕೊಂಡ. ಆಲೆನ್‌ ಅವನ ಅಭಿನಯವನ್ನು ಎವೆಯಿಕ್ಕದೆ 
ನೋಡಿದ. ಅದು ಮುಗಿಯಲು ಆ ಷೇಕ್‌ ನಿಯರಿನ ಮತ್ತಾ ವದಾದರೂ 
ಭಾಗ ಬರುತ್ತದೆಯೇ? ಎಂದು ಕೇಳಿದ. 

“ ಬರುತ್ತದೆ ಹ್ಯಾಂಮ್ಲೆಟ್ಟನ ಸ್ವಗತಗಳು--ಅಥೆಲೋನ ಕೆಲವು 
ಮಾತುಗಳು. ? 

"ಮಾಡಿ ನೋಡೋಣ. ?. 

ಅವುಗಳನ್ನೂ ಅಭಿನಯಿಸಿ ತೋರಿಸಿದ. ಕೊನೆಯ ವಾಕ್ಯ ಮುಗಿ 
ಯಲು ಆಲೆನ್‌ ಮೊದಲುಗೊಂಡು ಎಲ್ಲರೂ ಕರತಾಡನ ಮಾಡಿದರು. 
ಆಲೆನ್ನನ ಕಣ್ಣುಗಳಲ್ಲಿ ಹನಿಗೂಡಿತ್ತು. 


ಬೆ 


೧೮ ನಬಿಸಾರ್ವಭೌಮ 


« ಕಿರಿಗೆಳೆಯಾ, ನನ್ನನ್ನು ಬಹಳ ಸುಖಿಯನ್ನಾಗಿ ಮಾಡಿರುವೆ. ನನ್ನ 
ಧನ್ಯವಾದಗಳು.” 

 ಕಿರಿಯನೆಂದು ಪ್ರೋತ್ಸಾಹಿಸುತ್ತಿ ರುವಿರಿ. ನಿಜವಾಗಿ ಹೇಳಿ. ರಂಗ 
ಭೂಮಿಯ ಮೇಲೆ ನನಗೇನಾದರೂ ಗತಿಯಿದೆಯೇ?? 


ಉತ್ತಮ ನಟಿನಲ್ಲಿರಬೇಕಾದ ಎಲ್ಲಗುಣಗಳೂ ನಿಮ್ಮ ಲಿವೆ. ಆದರೆ 
ಅನುಭವ ಬೇಕು--ಶಿಕ್ಷಣ ಬೇಕು. ಅವು ದೊರೆತರೆ ನೀವ” ಉತ್ತಮ ನಟ 
ರಾಗುತ್ತೀರಿ. ? 


ರಾಜನ ಶ್ರಮ ಸಾರ್ಥಕವಾಯಿತು. ಸಂಶಯದಲ್ಲಿ ತೊಳವಾಡುತ್ತಿದ್ದ 
ಅವನ ಮನಸು. ಒಂದು ನಿಲುಗಡೆಗೆ ಬಂತು. ಆಲೆನ್‌ ಮಾತು ಮುಂದು 
ವರಿಸಿ “ ನೀವು: ಒಂದು ಡೊಡ್ಡ ಸತ್ಯವನ್ನು ನನಗಿಂದು ಬೋಧಿಸಿದಿರಿ, ” 
ಬಂದ. 

“ ನಿಮಗೆ ಬೋಧಿಸುವಷ್ಟು ನನ್ನ ಯೋಗ್ಯತೆಯೇ ?” 


“ ಕೇಳಿ, ಷೇಕ್ಸ್‌ಪಿಯರ್‌ ಇಂಗ್ಲೆಂಡಿನ ಮಹಾಕವಿ ಎಂದಿದ್ದೆ. ಅನನ 
ಪಾತ್ರಗಳನ್ನು ಇಂಗ್ಲಿಸಿನವರು ನಾನೇ ಮಾಡಬೇಕು ಇತರ ಕೈಯಲ್ಲಿ 
ಸಾಧ್ಯವಿಲ್ಲ ಎಂದಿದ್ದೆ. ನೀವು ಸಾಧ್ಯ ಎಂದು ತೋರಿಸಿದಿರಿ. ನಾವೂ 
ಪ್ರವೇಶಿಸಲಾಗದ ರೀತಿಯಲ್ಲಿ ಕವಿಯ ಹೃದಯವನ್ನು ಹೊಕ್ಕು ಅವನ 
ಮಾತುಗಳನ್ನು ಚಿತ್ತಾ ಕರ್ಷಕವಾಗಿ ನುಡಿದಿರಿ.” 

“ ರಂಗಭೂಮಿಯಲ್ಲಿಯೇ ನಿಂತ್ಕು ಅದರ ಸೇವೆಮಾಡಬೇಕೆಂದು 
ನನ್ನಾಸೆ. ಹಾಗೆ ಮಾಡಬಹುದೇ?” 

“ ನೀವು ಮಾಡದೆ ಇನ್ನು ಯಾರು ಮಾಡುವವರು? ಕಲಾದೇನತೆ 
(Muse) ನಿಮ್ಮನ್ನು ಆಶ್ರಯಿಸಿದ್ದಾಳೆನೀವು ಆಕೆಯನ್ನು ಕಿರಸ್ಕರಿಸ 
ಕೂಡದು. ? 

ಹ ನಿಮ್ಮ ಆಶೀರ್ವಾದ. ? 

ಸಃ ಡ್‌ ಮುಂದಿನ ಸಲ ಬರುವ ಹೊತ್ತಿಗೆ ಈ ವಿದ್ಯಾರ್ಥಿ ವಿದ್ಯಾ 
ಗುರುವಾಗಿರಲಿ. ” 

“ ಎಷ್ಟು ದೊಡ್ಡ ಮನಸ್ಸು ನಿಮ್ಮದು ನಿಮ್ಮಲ್ಲಿ ಒಂದು ಭಿಕ್ಷೆ 
ಫೇಳಬಹುಡೇ ? ” 


ನಟಸಾರ್ವಭೌಮ ೧ 


« ಸಂತೋಷವಾಗಿ. ? 


“ ನೀವು ಅಭಿನಯಿಸುವ ಪಾತ್ರಗಳ ಕೆಲವು ಚಿತ್ರಗಳನ್ನು ದಯೆಯಿಟ್ಟು 
ಕೊಡುವಿರಾ. ” 


« ಸಂತೋಷವಾಗಿ.” ಎಂದು ತಾನೇ ಎದ್ದು ಹೋಗಿ ಚಿತ್ರಸಂಗ್ರಹ 
ವೊಂದನ್ನು ತಂದು ತನ್ನ ಸಹಿಹಾಕಿ ರಾಜನಿಗಿತ್ತನು. 


“ ಇನ್ನೂ ನಾಲ್ಕು ನಾಟಿಕಗಳನ್ನಾಡುತ್ತೇನೆ. ಎಲ್ಲಾ ನಾಟಕಗಳಿಗೂ 
ಬನ್ನಿ. » 


“ ಆಗಲಿ.” ಎಂದು ಆಲೆನ್ಸ ನಿಂದ ಬೀಳ್ಸೊಂಡು ರಾಜ ಹೊರಟ. 

ರಾಜನ ಮನಸ್ಸು ವಿಚಾರದ ಸುಳುವಿನಲ್ಲಿ ಸಿಕ್ಕಿಕೊಂಡಿತು. ಆಲೆನ್ನನ 
ಚಿತ್ರಸಂಗ್ರಹನನ್ನು ನೋಡುತ್ತಾ ಒಂದು ಮರದ ಕೆಳಗೆ ಕುಳಿತ. ಕಣ್ಣು 
ಗಳು ಚಿತ್ರದ ಮೇಲೆ ಆದರೆ ನೋಟ ಬೇರೆ ಕಡೆಗೆ ಹೋಗಿತ್ತು. ಹಾಳೆಗಳು 
ಮಗುಚುತ್ತಿದ್ದವು ಆದರೆ ಯಾವ ಚಿತ್ರವೂ ಅವನ ಮನಸ್ಸಿನ ಮೇಲೆ 
ಮೂಡಲಿಲ್ಲ. 


« ಕಲಾದೇವತೆ ನಿಮ್ಮನ್ನು ಆಶ್ರಯಿಸಿದ್ದಾಳೆ... ನೀವು ಆಕೆಯನ್ನು 
ತಿರಸ್ಕರಿಸಕೂಡದು.? ಈ ಮಾತುಗಳು ಮತ್ತೆ ಮತ್ತೆ ಸಮುದ್ರದ ಅಲೆ 
ಯಂತೆ ಬಂದು ರಾಜನ ಹೃದಯವನ್ನ ಪ್ಪಳಿಸುತ್ತಿದ್ದ ವು. ತನ್ನ ಸ್ಥಿತಿ ತನ್ನ 
ದೇಶದ ನಾಟಕದ. ಸ್ಥಿತಿಗಳನ್ನು ನೆನೆದು ಮನಸ್ಸು ಮುದುಡಿತು. ಈ 
ಕೊಳಿಚೆಯ ಕೂಪದಿಂದ ನಾಟಕವನ್ನು ಮೇಲಕೆತ್ತಲಾಗುವುದೇ? ಯಾವ 
ರಂಗಭೂಮಿಯ ಮೇಲೆ ಶಿವ ಕುಣಿದನೋ, ರಂಗ ನಟಸಿದನೋ, ಮಹಾಮುನಿ 
ಭರತ ಸೂತ್ರಧಾರನಾಗಿದ್ದನೋ ಅದನ್ನು ಯೋಗ್ಯಸ್ಥಾ ನದಲ್ಲಿ ಮತ್ತೆ 
ಕೂಡಿಸಲಾಗುವುದೇ? ಈ ಕೆಲಸವನ್ನು ನಿರ್ವಹಿಸಲು ನನಗೆ ತಕ್ಕ 
ಯೋಗ್ಯ ತೆಯಿದೆಯೇ ? ಆಲೆನ್‌ ಹೇಳಿದ ಮಾತುಗಳು ಕೇವಲ ಪ್ರೋತ್ಸಾಹಕ 
ನುಡಿಗಳಾಗಿರಲಿಲ್ಲ. ನಿಜವಾಗಿಯೂ ತನ್ನ ಅಭಿನಯದಿಂದ ಅನನ ಅಂತಃ 
ಕರಣ ಕಲಕಿತ್ತು. ಉತ್ತಮ ನಟನಲ್ಲಿರಬೇಕಾದ ಎಲ್ಲ ಗುಣಗಳೂ 
ಇವೆ ಎಂದು ಹೇಳಿದ್ದಾನೆ. ಆದರೆ... ಅನುಭವಬೇಕು? ಅನುಭನ 
ಸಡೆಯುವುದು ಹೇಗೆ? ಗುರುವೆಂದು ಯಾರನ್ನು ಆಶ್ರಯಿಸಲಿ? ರಾಜ 


೨೦ ನಟಿಸಾರ್ನಭೌಮ 


ದಾರಿಗಾಣದ ಕುರುಡನಾಗಿದ್ದನು. ಚಿಂತೆಯಿಂದ ಸೋತ ಕಾಲುಗಳನ್ನೆ ಳೆದು 
ಕೊಂಡು «ಯೂನಿಯನ್‌? ಕಡೆಗೆ ನಡೆದ. 


ರಾಜನಿಗೆ ಸಿಕ್ಕಿದ ಸ್ವಾಗತವನ್ನು ಕಂಡು ಅವನ ಗೆಳೆಯರು ಸಂತೋಷಿಸಿ 
ದರು. ಅವರ ಕಣ್ಣುಗಳಲ್ಲಿ ರಾಜ ಒಮ್ಮೆಲೇ ಒಂದಡಿ ಬೆಳೆದಂತಾಗಿತ್ತು. 
ಆಲೆನ್‌ ಕ್ರಾರ್ಟರ್‌ಮೇನಿಂದ | ಮೆಚ್ಚುಗೆಯನ್ನು ಸಡೆದ ನಟ ತಮ್ಮ 
ಸಂಘದ ಸದಸ್ಯ- ತಮ್ಮ ಗೆಳೆಯ ಎಂದು ಅವರಿಗೆ ಹೆಮ್ಮೆಯಾಯಿತು. 
ಶಾಕುಂತಲ ನಾಟಕದ ಸಿದತೆ ಹೆಚ್ಚು ಹುರುಪಿನಿಂದ ಸಾಗತೊಡಗಿತು. 
ಊರಿನಲ್ಲಿ ಬಾಯಿಂದ ಬಾಯಿಗೆ ಸುದ್ದಿ ಹೋಗಿ ಸಾಕಷ್ಟು ಪ್ರಚಾರವೂ 
ಸಿಕ್ಕಿತ್ತು. 4 ಸರಿ ಆಗಲಿಲ್ಲ ಹೋಗಲಿಲ್ಲ” ಎಂದವರು ಕಲವರು,” 
“ ಮಾಡೋದಕ್ಕೆ ಕೆಲಸವಿಲ್ಲ. ನಾಟಕವಂತೆ ನಾಟಕ ? ಎಂದವರು ಕೆಲವರು; 
ನಾಟಕ ಸ್ಟೇಜು ಹಕ್ಕಿದರಲ್ಲವೇ ಮಾತು” ಎಂದವರು ಕೆಲವರು. 
“ ಹುಡುಗರು ಹಾಳಾಗುವುದಕ್ಕೆ ಮಾರ್ಗ” ಎಂದು ಕಣ್ಣುಕೆಂಸಗೆ ಮಾಡಿ 
ಕೊಂಡವರು ಕೆಲವರು. ಮೊದಮೊದಲು ಯೂನಿಯನ್ನಿನ ಗೆಳೆಯರಿಗೆ 
ಈ ಸುದ್ದಿ ಟೀಕೆಗಳು ತಳಮಳನನ್ನುಂಟುಮಾಡುತ್ತಿದ್ದರೂ ಕ್ರಮಕ್ರಮೇಣ 
ರೂಢಿಯಾಗುತ್ತ ಬಂದು ಅವರ ಕೆಲಸ ಸುಸೂತ್ರ ಸಾಗುವುದಕ್ಕೆ ಉತ್ತೇಜನ 
ಕೊಟ್ಟಾಂತಾಯಿತು. “ ನಾಟಕ ಮಾಡಿ ತೋರಿಸಿ ನಾವು ಏನೂ ಅನ್ನುವು 
ದನ್ನು ಸಿದ್ಧಮಾಡಿಕೊಡುತ್ತೇವೆ ಎಂದು ಛಲದಿಂದ ತಮ್ಮ ಅಭ್ಯಾಸವನ್ನು 
ಮುಂದುವರಿಸಿದರು. 


ಪಿ 


ನಾಟಕದ ಸುದ್ದಿ ಕೇಳಿ ವಿಸ್ಮಯಗೊಂಡವರಲ್ಲಿ ನರಸಿಂಹಾಚಾರ್ಯರೂ 
ಒಬ್ಬರು, ಎಲ್ಲಿಗೂ ಹೋಗದೆ ತಮ್ಮ ಮಗ « ನಾಟಕದನನಾಗುವನಲ್ಲಾ ಎಂಬ 
ಭೀತಿ ಅವರನ್ನಾವರಿಸಿತು. ತಮ್ಮ ತಪ್ಪನ್ನು ಗ್ರಹಿಸಿ ಪರಿತಾಪಸಟ್ಟರು. 
« ಮೊದಲಿಂದಲೂ ತಾಯಿಲ್ಲದ ಮಗನೆಂದು ಬಿಟ್ಟುಕೊಂಡು ಬಂದುದು ನನ್ನ 
ತಪ್ಪು. ಈಗ ಹುಡುಗ ಬೆಳೆದ ಬಲಿತ. ಹೇಳಿದ ಮಾತು ಕೇಳುತ್ತಾನೆಯೋ ” 
ಎಂದು ಚಿಂತಿಸಿದರು. ಅವರ ಚಿಂತೆಗೆ ನಾಲ್ಕುಜನ ಗುರುತಿನವರೂ, 


ಗೆಳೆಯರೂ ಪುಟಕೊಟ್ಟದ್ದರು. ಒಂದು ದಿನ ಆಚಾರ್ಯರು ಗಟ್ಟ ಮನಸ್ಸು 


ನಟಸಾರ್ವಭೌಮ ೨೧ 


ಮಾಡಿ ಮಗನ ಹತ್ತಿರ ಮಾತು ತೆಗೆದರು. “ನಿನ್ನ ನಾಟಕ ಯಾವಾಗವ್ಪಾ 
ರಾಜಾ” ಎಂದು. 

ತಂಜಿಗೆ ಈ ಸುದ್ದಿ ಗೊತ್ತಾಗಿದುದು ಮಗನಿಗೆ ತಿಳಿದಿರಲಿಲ್ಲ. 
ಒಮ್ಮೆಲೇ ಹುಟ್ಟಿದ ಪ್ರಶ್ನೆಯನ್ನು ಕಂಡು ರಾಜ ಸ್ವಲ್ಪ ಅವಾಕ್ಭ್ಯಾದ. 

" ಪಿಮಗೆ ಯಾರು ಹೇಳಿದರು?” 

« ಊರಿಗೆ ಊರೇ ಮಾತಾಡ್ಮಾ ಇದೆ. ಇನ್ನು ನನಗೆ ಗೊತ್ಕಾಲ್ವೇ 
ಹಾಗಾದರೆ ಸುದ್ದಿ ನಿಜಾನ್ನು ? 

« ಹೌದು ನಿಜನೇ- ಶಾಕುಂತಲ ನಾಟಕ ತೆಗೆದುಕೊಂಡಿದ್ದೇನೆ. » 

"ಯಾವ ಕಂಪನಿಯವರೊ ಕಾಣೆ.” 

 ಕಂಪೆನಿಯವರಲ್ಲ. ನಾವೇ ನಾಲ್ಬು ಜನ ಸ್ನೇಹಿತರು ಕೂಡಿ 


« ಹಾಗಾದರೆ ಮುಂದೆ ಅದನ್ನೇ ಕಂಪೆನಿಮಾಡಬೇಕೂಂತಾಲೋ 
ಉದ್ದೇಶ. 2 

“ ಉದ್ದೇಶ ಹಾಗೇನಿಲ್ಲ. ಅವರೂ ಎಲ್ಲಾ ಕಲಾಪ್ರೇಮದ ಮೇಲೆ 
ಕೂಡಿರುವವರು. ನಾಟಕವನ್ನೇ ವೃತ್ತಿ ಮಾಡಿಕೊಳ್ಳ ಬೇಕೆನ್ನುವವರು 
ಯಾರೂ ಇಲ್ಲ. ” 

“ ಲಕ್ಷಣವಾಗಿ ಭಜನೆಗಿಜನೆ ಮಾಡಿಕೊಳ್ಳದೆ ಈ ನಾಟಕದ ಹನ್ನಾಸ 
ಯಾಕಪ್ಪಾ. ಕೆ 

4 ಭಜನೆ ಮಾಡುವ ಕೆಲಸವೇ ನಾಟಕ ಮಾಡತ್ತಪ್ಪ. ಇನ್ನೂ 
ಚೆನ್ನಾಗಿ ಮಾಡತ್ತೆ ಅಷ್ಟೇ!” 

ಏನೋಪ್ಪ, ನಾಟಿಕಾಂದ್ರೆ ಪೋಲಿ ಪಟಿಂಗರ ವೃತ್ತಿ ಎಂತಾ ಹೆಸರಾಗಿ 
ಹೋಗಿದೆ. ನೀನು ಇದರಲ್ಲಿಲ್ಲಾ ಕೃಹಾಕೋದು ನನಗೆ ಸ್ವಲ್ಪವೂ ಇಷ್ಟ 
ವಿಲ್ಲ. ` 

“ ಅಯೋಗ್ಯರು ಸೇರಿಕೊಂಡು ನಾಟಕದ ಹೆಸರು ಕೆಡಿಸಿದ್ದಾರೆ. 
ಅದರಲ್ಲೇನಿದೆ ತಪ್ಪು. ದೊಡ್ಡ ಕಲೆ ದೊಡ್ಡ ವಿದ್ಯ. ಛ 

« ನಮ್ಮ ವಂಶದಲ್ಲಿ ಯಾರೂ ಈ ಮಾರ್ಗ ಹಿಡಿದಿರಲಿಲ್ಲಪ್ಪ.? 


೨೨ ನಟಸಾರ್ವಭೌಮ 


“ ಹೌದು. ಯಾರೂ ಸರ್ಕಾರಿ ಕೆಲಸಕ್ಕೂ ಸೇರಿರಲಿಲ್ಲ. ನೀವು ಸೇರಿ 
ಬೇರೆ ಮಾರ್ಗವನ್ನು ಹುಡುಕಿಕೊಳ್ಳ ಲಿಲ್ಲವೇ?” 

ಅಯ್ಯೋ ಆ ಕಾಲ ಚೆ ರಾಜ. 

«4 ಕಾಲ ತ ಶಕತ ಪ್ರ ಮನುಷ್ಯ ಹೇಗೆ ಚಕ್ರ ನಡೆಸಿದರೆ 
ಕಾಲ ಹಾಗೆ ಬದಲಾಯಸತ್ತೆ. 


“ ವಯಸ್ಸಾದೋನು- ನಿನಗಿಂತ ಹೆಚ್ಚು ಲೋಕಾನುಭನ ಪಡೆದವನು” 
ಕಾಲೇಜಿಗೆ ಮಣ್ಣು ಹೊರೆಲಿಲ್ಲ ನಿಜ “ಹಚ್ಚು ನುರಿತವನು ಹೇಳಿದ 
ಮಾತೂಂತ ಸ್ವಲ್ಪ ಯೋಚನೆ ಸಮಾಡಿನೋಡು ನಿನಗೆ ದೇವರು ಹೇಗೆ 
ಬುದ್ಧಿ ಕೊಡುತ್ತಾನೆಯೋ ಹಾಗೆ ಮಾಡು” ಎಂದು ಕೈಯಲ್ಲಿ ನೀಳೆಯ 
ದೆಲೆಯನ್ನು ಹಿಡಿದು ಆಚಾರ್ಯರು ಹೊರಟುಬಿಟ್ಟರು. 

ತಂದೆಯ ಮಾತನ್ನು ಕೇಳಿ ರಾಜನಿಗೆ ಕೋಸಬರಲಿಲ್ಲ. ಹುಚ್ಚು 
ಹುರುಪಿನಲ್ಲಿ ಹೊರಟದ್ದ ವನಿಗೆ ಎಚ್ಛರಕೊಟ್ಟಿಂತಾಗಿತ್ತು. ತಂದೆಯ 
ಮಾತನ್ನು ಒಪ್ಪಿಕೊಳ್ಳುವುದಕ್ಕೆ ಅವನು ಸಿದ್ಧನಾಗಿರಲಿಲ್ಲ. ಆದರೆ ಅದನ್ನು 
ಗಣನೆಗೆ ತೆಗೆದುಕೊಳ್ಳದೆ ತಿರಸ್ಕರಿಸುವುದಕ್ಕೂ ಸಿದ್ಧ ನಾಗಿರಲಿಲ್ಲ 

“ ಸೀತಾ ಇಲ್ಲಿ ಬಾ” ಎಂದು ಹೆಂಡತಿಯನ್ನು ಕರೆದ. ಜೀವರಿಗೆ 
ತುಪ್ಪದ ದೀಪ ಹಚ್ಚುತ್ತಿದ್ದ ಸೀತಮ್ಮ ಬಂದು ಎದುರಿಗೆ ನಿಂತಳು. 


“ ಅಣ್ಣ ಹೇಳಿದ ಮಾತು ಕೇಳಿದೆಯಾ? ” 


ಟ ಕೇಳಿದೆ. ? 

“ ನೀನೇನು ಹೇಳುತ್ತೀ? ” 

« ಫನಗೇನು ತಿಳಿಯುತ್ತೆ, ” 

ನಾಟಕ ಸೇರಿದರೆ ನಾನು ಕೆಟ್ಟುಹೋಗುತ್ತೇನೆ ಅನಿಸುತ್ತದೆಯೆ?? 

4 ಕೆಡುವವರು ನಾಟಕ ಸೇರಿಯೇ ಕೆಡಬೇಕೇ. ಹಾಗೇ ಕೆಡುವುದ 
ಕ್ಳಾಗುವುದಿಲ್ಲವೇ? ” 

« ಸರಿಯಾಗಿ ಹೇಳಿದೆ. ” 

“ ಆದರೆ ಈ ನಾಟಕದ ಹುಚ್ಚು ನಿಮಗೆ ಹೇಗೆ ಹಿಡಿಯಿತೂಂಡ್ರೆ ? 

“ ಇದು ಹಿಡಿದ ಹುಚ್ಚಲ್ಲ ಸೀತಾ ಒಳಗಿನಿಂದ ಹುಟ್ಟಿಕೊಂಡ ಹುಚ್ಚು 


ನಟಿಸಾರ್ವಭೌೌಮ 3 


ನೆಲವರಿಗೆ ಸನ್ಯಾಸಿಗಳಾಗಿ ಹೋಗಿಬಿಡಬೇಕೊಃ ಹುಚ್ಚು ಹಿಡಿಯುತ್ತೆ ದಲ್ಲಾ 
ಹಾಗೆ. » 


" ಹಾಗಾದಕೆ ಕಾಲೇಜು ಬಿಟ್ಟು ನಾಟಿಕಾನೇ ಮಾಡಬೇಕೂಂತೀರು. ? 


“ಆ ಕಾಲ ಬಂದರೆ ಹಾಗೂ ಮಾಡುತ್ತೇನೆ. ದೊಡ್ಮ ಸಂಸಾರ, 
ತುಂಬ ಹೆಣ್ಣು ಮಕ್ಕಳು ಚಿಕ್ಕಪ್ಪ ಪುಟ್ಟಾ ಹುಡುಗರು ಎಲ್ಲರನ್ನೂ ಮನೆಯ 
ಹಿರಿಮಗನ ಕೈಲಿಟ್ಟು ಇವರನ್ನು ಬ ಭಾರ ನಿನ್ನದು ಎಂದು 
ಜವಾಬ್ದಾರಿ ಹೊರಿಸಿದ ಹಾಗಾಗಿದೆ ನನಗೆ. ” 

“ ಹಾಗಂದರೆ ? 


ಣೆ ನಮ್ಮ ನಾಟಕದ ಪರಿಸ್ತಿತಿ ನೋಡು. ಕಜೆ ಮಕ್ಕ ಳುಟವಾಗಿದೆ. 
ಪುಂಡು ಪೋಕರಿಗಳ ಕೈಗೆ ಸಿಕ್ಕಿ "ಕೊರಗುತ್ತಿ ದೆ. ಇದನ್ನು pO 
ಜವಾಬ್ದಾರಿ ನನ್ನದಾಗಿದೆ. ? 

೫ “ಯಾರು ಹೇಳಿದರು ಹಾಗೆ. ” 

" ಯಾರೇನು ಹೇಳುವುದು. ನನ್ನ ಆಂತರಾತ್ಮ ಹೇಳುತ್ತಿ ದೆ. 
ನಿಜವಾಗಿ ಹೇಳು ಸೀತ್ಕಾ ನಾನು ನಾಟಕದವನು ಅನಿಸಿಕೊಂಡರೆ ನಿನಗೆ 
ಅನಮಾನವೇ?? 

“ಏನು ಇಂತಹ ಮಾತು ಕೇಳುತ್ತೀರಿ. ನೀವು ಏನು ಮಾಡಿದರೂ 
ಹೇಗಿದ್ದರೂ ನನಗದೇ ಸ್ವರ್ಗ.” 

ಹೆಂಡತಿಯ ಮಾತುಗಳು ರಾಜನ ಹೃದಯಕ್ಕೆ ಶ್‌ಂತಿಯನ್ನು 
ನೀಡಿದವು. 

ಮಾರನೆಯ ದಿವಸ ರಾಜ ಯೂನಿಯನ್ನಿಗೆ ಹೋದಾಗ ಅಲ್ಲಿನ ವಾತಾ 
ವರಣ ಕೊಂಚ ವಿಚಲವಾಗಿತ್ತು. ಸೀತಾರಾಮಯ್ಯಂಗಾರ್‌ ಒಂದು ಸುದ್ದಿ 
ಯನ್ನು ಹೇಳಿ ಎಲ್ಲರನ್ನೂ ಯೋಚನಾಸ ರವಶರನ್ನಾಗಿ ಮಾಡಿದ್ದ. ರಾಜ 
ಹೋಗುತ್ತಲೂ ಅವನ ಕ್ಸ ಗೆ ಅಚ್ಚಾದ ಒಂದು ನಾಟಕದ ಚೀಟಿಯನ್ನು 
ಅಯ್ಯಂಗಾರ್‌ ಇತ್ತ. ನೈಸೂರಿನಲ್ಲಿ. ಅರಮನೆಯ ಸಂಗೀತ ವಿದ್ವಾಂಸರು 
ಸೇರಿಕೊಂಡು ಬಂದು ನುಟಕದ ಕಂಪೆನಿ ತೆಗೆಯುವುದಾಗಿ ಸುದ್ದಿ ಯಿತ್ತು. 
ಅವರ ಮೊದನೆಯ ನಾಟಿಕ ಬಸಪ್ಪಶಾಸ್ತ್ರಿ ಗಳವರಿಂದ ವಿರಚಿತವಾದ 
“ಶಾಕುಂತಲ, 


೨೪ ನಟಸಾರ್ವಭೌಮ 


“ಇದಕ್ಕೆ ಇಷ್ಟು ಯೋಚನೆಮಾಡುತ್ತ ಕುಳಿತಿರಾ” ಎಂದು ರಾಜ ಕೇಳಿದ, 

4 ಯೋಚನೆ ಮಾಡಬೇಡವೇ? ಬಿಡ:ರದ ಕೃಷ್ಣಪ್ಪನವರು, ರಾಚಪ್ಪ, 
ಲಕ್ಷ್ಮೀಸತಿಶಾಸ್ತಿ ನೊದಲಾದವರು ಪಾರ್ಟಿ ಮಾಡುವಾಗ ನಮ್ಮ ನಾಟಕ 
ಯಾರು ಕೇಳಬೇಕು.” 

4 ಅವರ ಅದೃಷ್ಟ ಅವರದು, ನಮ್ಮ ಅದೃಷ್ಟ ನಮ್ಮದು. ` 

“ ಅದೃಷ್ಟದ ಪ್ರಶ್ನೆಯಲ್ಲ ರಾಜಾ, ಸಂಗೀತಕ್ಕೇನು ಮಾಡೋಣ ” ಎಂದು 
ತಿರುಮಲ ಕೇಳಿದ 

“ ಹೌದು ನಮ್ಮಲ್ಲಿ ಸಂಗೀತಶೊನ್ಯ. ಸಂಗೀತವಿಲ್ಲದಿದ್ದರೆ ನಮ್ಮ 

ಇಟಿಕ ಯಾರೂ ಕೇಳುವುದಿಲ್ಲ. ಇದಕ್ಕೆ ಏನು ಮಾಡಬೇಕೆಂದು ನಿಮ್ಮ 
ಯೋಚನೆ? ” 

“ ನೀನೂ ಅಚ್ಯುತ, ದೇವದಾಸ್‌ ಮೂವರೂ ನಿಮ್ಮ ನಿಮ್ಮ ಹಾಡು 
ಗಳನ್ನು ಯಾರಾದರೂ ಸಂಗೀತ ವಿದ್ವಾಂಸರಲ್ಲಿ ಕಲಿಯುವುದು ಒಳ್ಳೆಯದು ” 
“ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡಿದ ಹಾಗಾಗುತ್ತದೆ. ? 

“ ಹಾಗಾದರೂ ಚಿಂತೆಯಿಲ್ಲ ರಾಜಾ. ಶೃತಿಬದ್ಧ ವಾಗಿ ನೀನು ಹಾಡಬಲ್ಲೆ, 
ನಿನ್ನ ಶಾರೀರವೂ ಚೆನ್ನಾಗಿದೆ. ಅಚ್ಯುತ ಅಲ್ಪಸ್ವಲ್ಪ ಕಲ್ರಿದ್ದಾನೆ, ಅವನದೂ 
ಯೋಚನೆ ಇಲ್ಲ. ದೇವದಾಸ" ಮನಸ್ಸು ಮಾಡಿದರೆ ಬೇಕಾದ್ದು ಕಲಿಯಬಲ್ಲ, 
ಜತೆಗೆ ರುದ್ರಮುನಿಯಪ್ಪನ ನಿಟೀಲ ಹಾಕಿಕೊಂಡರೆ ಅವನು ಐಬು ಗೊತ್ತಾ 
ಗದ ಹಾಗೆ ತೂಗಿಸಿಕೊಂಡು ಹೋಗುತ್ತಾನೆ. ” 

“ ಸರಿಯವ್ಪಾ, ಯೊನಿಯನ್‌ ಬಾಡಿಗೆ ಕೊಡಬೇಕಾದರೆ ನಮಗೆ 
ಸಾಕಾಗಿ ಹೋಗತ್ತೆ. ಇನ್ನು ವಿದ್ವಾಂಸರ ಕಡೆಯಿಂದ ಮೂರು ಜನ ಪಾಠ 
ಹೇಳಿಸಿಕೊಳ್ಳು ವುದು ಹೇಗೆ? ಅವರಿಗೆ ಕೊಡುವುದಕ್ಕೆ ಹಣ ಎಲ್ಲಿಂದ 
ತರುವುದು? ” 


ಹ ಅದಕ್ಕೆ ಯೋಚನೆ ಮಾಡಬೇಡ ರಾಜ. ವಿದ್ವಾನ್‌ ಶ್ರೀನಿ 
ವಾಸಯ್ಯಂಗಾರ್ಯರು ನನಗೆ ಬೇಕಾದವರು. ಬಾದರಾಯಣ ಸಂಬುಧ ಹಚ್ಚಿ 
ಕೊಂಡರೆ ನಮಗೆ ಸಂಬಂಧ ಬೇರೆ. ಅವರೂ ಮೇಲ್ರೋಟಿಯವರು ನಾವೂ 
ಮೇಲ್ಫೋಟಿಯವರು. ಮನೆಯಲ್ಲಿ ಪುಳಿಯೋಿ ಪೊಂಗಲ್‌ ಮಾಡಿಸಿ 
ವಿದ್ವಾಂಸರನ್ನು ಊಟಕ್ಕೆ ಕರೆದರೆ ಎಲ್ಲಾ ಸರಿಹೋಗತ್ತೆ. | 


ನಟಿಸಾರ್ವಭೌಮ ೨೫ 


“ ಅವತ್ತು ನಮ್ಮನ್ನೂ ಕರೀತಿಯೊ ಇಲ್ಲ 
ಅಚ್ಯುತ ಕೇಳಿದ. 

“ ಹೋಗೋ. ಬಿಟ್ಟ ಮೇಸ್ಟರನ್ನು ಗೊತ್ತುಮಾಡೋದಿಕ್ಸೆ ಲಂಚ 
ಕೊಡೋದೂ ಅಲ್ಲೇ ನಿಮ್ಮನ್ನೂ ಕರೀತಾರೆ! ನೀವೇ ಎಲ್ಲಾರೂ ಸೇರಿ ಈ 
ಮಹೋಪಕಾರಕ್ಕೆ ಒಂದು ಭರ್ಜರಿ ಔತಣ ಹೊಡೆಸಬೇಕು. ” 


ನೊ?” ಎಂದು 


ಟಿ ಆಗಲಸ್ಸಾ, 
ಒಪ್ಪಿಕೊಂಡ. 

“ ಜಿಸಿ ಬೇಳೆ ಹುಳಿಯನ್ನ ತಾನೆ?” 

ಜತೆಗೆ ಕಡಲೆಬೇಳೆ ವಾಯಸ!” ಎಂದು ದೇನದಾಸ್ಯ ತಿರುಮಲ 
ಅವನನ್ನು ಹಾಸ್ಕಮಾಡಿದರು. 


ನಾನು ಸುರ್ಟಿ ಮಾಡಿಸುತ್ತೇನೆ » ಎಂದು ಅಚ್ಯುತ 


ಲು 

ವಿದ್ವಾನಿ” ಶ್ರೀನಿವಾಸಯ್ಯಂಗಾರ್ಯರನ್ನು ಕಾಣದವನರು ವಿರಳ. 
ಅವರು ಮೇಲುಕೋಟೆಯವರಾದರೂ ತಿರುಕ್ಕೋನಿಲ್‌ ಶ್ರೀನಿನಾಸಯ್ಯಂ 
ಗಾರ್ಯ ಎಂದೇ ಕರೆದುಕೊಳ್ಳುತ್ತಿದ್ದರು. ಅವರ ಪೂರ್ವಿಕರು ಯಾರೋ 
ಕಣಿವೆ ಕಳೆಗಿನಿಂದ ಬಂದರಂತೆ. ಆ ಅಭಿಮಾನದಿಂದ ಅಯ್ಯಂಗಾರ್ಯರು 
ತಿರುಕ್ಕೋವಿಲ್‌ ಎಂದು ಇಟ್ಟು ಕೊಂಡಿದ್ದಾರೆಂದು ಜನಗಳ ಕಲ್ಪನೆಯಾಗಿತ್ತು. 
ಆದರೆ ಅಯ್ಯಂಗಾರ್ಯರು ಸಂಗೀತ ಪ್ರಪಂಚದಲ್ಲಿ ತಾವು ಮೈ ಸೂರಿನವರೆಂದು 
ಹೇಳಿಕೊಂಡರೆ ಗೌರವಕ್ಕೆ ಕಡಿಮೆಯೆಂದು ಭಾವಿಸಿಕೊಂಡು ತಾವು ಕಣಿನೆ 
ಕೆಳಗಿನವರೆಂದೂ, ಕನ್ನಡ ಇಲ್ಲಿ ಬಂದು ಕಲಿತ ಭಾಷೆಯೆಂದೂ ಹೇಳಿಕೊಳ್ಳು 
ತ್ತಿದ್ದರು. ಅವರ ತಮಿಳು ಕೇಳಿದವರು ಆ ಮಾತನ್ನು ಸ್ವಲ್ಪ ಕಷ್ಟದಿಂದ 
ನುಂಗುತ್ತಿದ್ದರು. 

ಶೀನಿನಾಸಯ್ಯಂಗೂರ್ಯರು ಒಂದು ಕಾಲದಲ್ಲಿ ಹೆಸರುವಾಸಿಯಾದ 
ಹಾಡುಗಾರರಾಗಿದ್ದರು. ತ್ರಿಕಾಲದಲ್ಲಿ ಸಲ್ಲನಿ ಹಾಡುವಷ್ಟು ಚೈತನ್ಯ. 
ಒಳ್ಳೆ ಬಿಕ್ಕಟ್ಟುದ ಹಾಡುಗಾರಿಕೆ. ಕೀರ್ತನೆಗಳನ್ನು ಅನಾಗತದಲ್ಲಿ 
ಎಕ್ಕಿಕೊಂಡು ಮೃದಂಗದವನನ್ನು ಕಕ್ಳು ಬಿಕ್ಕಿ ಹಿಡಿಸಿಬಿಡುತ್ತಿದ್ದರು. 
ಅವರನ್ನು ಕಂಡರೆ ಪಕ್ಟವಾದ್ಯ ಗಾರರು ಗಡಗಡನೆ ನಡುಗುತ್ತಿದ್ದರು. 
4 


೨೬ ನಬೆಸಾರ್ವಭೌಮ 


ವಿದ್ವಾಂಸರು ಸಂಗೀತ ಕಲಿತದ್ದು ಮೇಲುಕೋಟೆಯ ಶಾಮಯ್ಯಂಗಾರ್ಯರ 
ಹತ್ತಿರನೇ ಆಗಿದ್ದರೂ ಹೆನ್ಮೆ ಯಃ ದ ತಾವು ತಮಿಳು ವಿದ್ವಾಂಸರಾದ ಪೂಚಿ 
ಶ್ರೀನಿವಾಸಯ್ಯಂಗಾರ್ಯರ ಕ್ಯ ರೆಂದು ಹೇಳಿಕೊಳ್ಳು ತ್ತಿದ್ದರು. ವಿದ್ವಾಂಸ 
ರಿಗೂ ಕಾಲವಾಯಿತ್ತು ವಯಸ ಸಾ ಯಿತು. ಸಂಗೀತ 'ಪ್ರಸಂಚದಲ್ಲಿ ಕಿರಿಯರು 
ತಲೆಯೆತ್ತ ತೊಡಗಿದರು. ಆವರ. ಸ್ಥಾನ ಕದಲುತ್ತ ಬಂಶು. ಶಾರೀರದಲ್ಲಿದ್ದ 
ಬಿಗಿ ಗಾಂಭೀರ್ಯ, ನಾದಸಂಪತ್ತು ಶ್ಭ ತಿ ಕುಗ್ಗು ತ್ಮ ಬಂದಿತ್ತು. ಹಾಡು 
ವುದಕ್ಕೆ ತೊಡಗಿದರೆ ಷಡ್ಡ ಸಂಚನು ಸ ಬೇರೆ ಚೀ ಶೈ ತಿಯಿ: ಂದ ಹೊರಡು 
ತಿದ್ದವು. ವಿದ್ವಾಂಸರು ತಾವು ಹಾಡುವುದನ್ನು ಬಿಟ್ಟು ಬಿಟ್ಟು ಬೆಂಗಳೂರಿನಲ್ಲಿ 
ನೆಲಸಿ ವಿದ್ಯಾರ್ಥಿಗಳಿಗೆ ಕಲಿಸುವುದರಲ್ಲಿ ಉದ್ಯುಕ್ತರಾಗಿದ್ದರು. 


ಅವರ ಕಲಿಸುವಿಕೆ ಹತ್ತು ನರ್ಷಗಳಿಂದ ಸಾಗಿದ್ದರೂ ಅವರ ಶಿಷ್ಯ 
ರೆಂದು ಯಾರೂ ಮುಂದಕ್ಕೆ ಬಂದಿರಲಿಲ್ಲ. ಇದಕ್ಕೆ ₹ ಅವರೆ ಪದ್ದತಿ, ಮನಸು. 
ಗಳೆರಡೂ ಕಾರಣವಾಗಿದ್ದ ಫು. ವಿದ್ವಾಂಸರು ಮನಸು ಬಿಚ್ಚ ಯಾರಿಗೂ 


~ 


ಹೇಳಿಕೊಡುತ್ತಿ ರಲಿಲ್ಲ. "ಹಾಗೆ ಯಾರಾದರೂ ಅಪ್ಪಿ ತಪ್ಪಿ ಕ ತಮ್ಮ 
ಮುಂದೆ ಹಾಡಿದರೆ ಅವರ ದೇಹಾದ್ಯಂತವೂ ರೋಷದಿಂದ ಕಂಪಿಸಿಬೆಡುತ್ತಿತ್ಮು. 
ಹತ್ತು ಹತ್ತು ವರ್ಷಗಳಂದ ಅವರ ಶಿಷ್ಯ ವರ್ಗದಲ್ಲಿದ್ದ ವರು ಬಟ್ಟಿ ಒಗೆಯು 
ವುದರಲ್ಲಿ ಸೌದೆ ಕಡಿಯುವುದರಲ್ಲಿ, ಅಡಿಗೆ ಮಾಡುವುದರಲ್ಲಿ ನಿಷ್ಣಾತ 


ರಾಗಿದ್ದರೇ ವಿನಾ ಸಂಗೀತದ ಶ್ರೀನಾಮ ಕೂಡ ಅವರಿಗೆ ಬಂದಿರುತ್ತಿ ರಲಿಲ್ಲ. 


ಆಜಾನುಬಾಹ:ವಾದ ಪ್ರಾ ಣಿ. ಕಪ ಸನ್ನು ಕ ಪ್ಲೆನಿಸುವ ಅಚ್ಚ ಬಣ್ಣ. 
ಹಣೆಯ ಮೇಲೆ ಎದ್ದು ಕಾಣಿನುಕೆ ಸ ಬಿಳಿ ಜೂ ಒಂದು ತವಾದ 
ಮುಖದಲ್ಲಿ ಸೂಜಿಯ ರೂರುವುದಕ್ಕೆ ಜಾಗನಿಲ್ಲದಷ್ಟು ಸಿಡುಬಿನ ಆಳವಾದ 
ಫಟಿ. ನೊಡ Does ಹೊಟ್ಟಿ. NE ನಡೆ; 
ಇವೆಲ್ಲಕ್ಳೂ ಕ ಳಸವೆನಿಸುವಂತೆ ವಿದ್ವಾ ತೆ ಒಂದು ಕಣ್ಣು ಬೇಕೆ ಹೋಗಿ 
ಬಿಟ್ಟಿತ್ತು. ಅದಕ್ಕೆ ಕಾರಣ ಕೇಳಿದರೆ "ಹಣೆ ಸೆಯ ಮೇಲೆ ಹುಳುಕಡ್ಡಿ ಯಾಗಿತ್ತು. 
ಯಾರೋ ದಶೂ ರ ಹಾಲು ಹಾಕಿದರೆ ಹೋಗತ್ತೆ ಎಂದು ಹೇಳಿದರು. ಹಾಗೆ 
ಹಾಲು ಹಾಕುವಾಗ ಒಂದು ದಿನ ಅದು ಅಕಸ್ಮಾತ್ತಾಗಿ ಕಣ್ಣಿಗೆ ಬಿತ್ತು. 
ಅದರ ಪರಿಣಾಮ? ಎಂದು ಹೇಳುತ್ತಿದ್ದರು. ಅವರಿಗೆ ಆಗದವರು ಮೈ ಸೂರಿನಲ್ಲಿ 
ವಿದ್ವಾಂಸರು ಒಂದು ಕಛೇರಿ ಮಾಡಿದರು. ಒಂದು ತಾಳ ತಪ್ಪಲು ನಓಟೀಲು 


ನಟಸಾರ್ವಭೌಮ ೨೭ 


ವಿದ್ವಾಂಸ ಕೆರಳಿ “ಎಲ್ಲಾರನ್ನೂ ಹೀಯಾಳಿಸುತ್ತೀ ನೀನೇ ಈಗ ತಾಳ 
ತಪ್ಪಿದೆಯಲ್ಲಯ್ಯಾ !” ಎಂದು ಪಿಟೀಲಿನ ಕಮಾನಿನಿಂದ ತಿವಿದ. ಅದು 
ಅಕಸ್ಮಾತ್ತಾಗಿ ಕಣ್ಣಿಗೆ ತಗಲಿ, ಕಣ್ಣು ಹೋಯಿತು ಎಂದೂ ಹೇಳುತ್ತಿದ್ದರು. 


ಕಛೇರಿಗಳಿಗೆ ಹೋದರೆ ವಿದ್ವಾಂಸರು ಸುಮ ನೆ ಕೂಡುತ್ತಿರಲಿಲ್ಲ. 
ಕೂಡ.ವಾಗಲೆ ಹರಳೆಣ್ಣೆ ಮುಖ ಮಾಡಿಕೊಂಡು ಕೂಡುತ್ತ, ದ್ದರು. ಜತೆಗೆ 
ಗಟ್ಟ ಯಾಗಿ ತಾಳಹಾಕುತ್ತಾ ಹಾಡುವವನು ತಾಳ ತಸ್ಪಿ ದ ಅವನ ಕಿವಿಗೆ 
ಲ. ನಂತೆ ಶಪಿ ಸುತ್ತಿದ್ದರು. ಇದನ್ನು ನೋಡಿ ಸೋಡಿ ಸಂಗೀತ ಮಾಡಿಸು 
ನವರು ಆದಷ್ಟು ನಿದ್ವಾಂಸರನ್ನು ಹೊರಗಿಡಲು ಪ್ರಯತ್ನಿಸುತ್ತಿದ್ದರು. 

ಯಾರ ಬಗ್ಗೆಯೂ ಒಂದು ಒಳ್ಳೆಯ ಮಾತನಾಡದಿರುವುದು ವಿದ್ವಾಂಸ 
ರಿಗೆ ಸಾಧಿಸಿದ್ದ ಹಿರಿಯ ಗುಣ. ಅವರ ಈ ದೌರ್ಬಲ್ಭವನ್ನರಿತ ಶಿಷ್ಯರು 
ಊರಿನ ಸಂಗೀತಗಾರರನ್ನೆಲ್ಲಾ ಅವರ ಮುಂದೆ ಸಂಹಾರಮಾಡಿ ಒಂದು 
ಕೀರ್ತನೆಯನ್ನು ಕಸುಗೊಂಡು ಹೋಗುತ್ತಿದ್ದರು. ತನ್ಮು ಶಿಷ್ಯರಲ್ಲೆಲ್ಲಾ 
ತಬಲಾ ನಿಳ್ಳಣ್ಣ ನನ್ನು ಕಂಡರೆ ವಿದ್ವಾಂಸರಿಗೆ ಸ ಸಲ್ಪ ಪ್ರೀತಿ, ಅವನ ಹಾಗೆ 
ಧಾರಾಳವಾಗಿ, ಬಿಚ್ಚು ಮಾತಿನಿಂದ ಇತರ ಎದ್ದಾಂಸ ಸರನ್ನು ನಿಂದಿಸುವ ಕಲೆ 
ಯನ್ನು ಯಾರೂ ಸಾಧನೆಮಾಡಿಕೊಂಡಿರಲಿಲ್ಲ. 


ಕಛೇರಿಗಳಿಂದ ಬರುತ್ತಿದ್ದ ವರಮಾನ ನಿಂತುಹೋಗಲು ವಿದ್ವಾಂಸರಿಗೆ 
ಚಿಂತೆಗಿಟ್ಟುಕೊಂಡಿತು. ಬರುತ್ತಿದ್ದ ಶಿಷ್ಯರು ಶುಶ್ರೂಷೆಗೆ ಒದಗುತ್ತಿದ್ದರಲ್ಲದೆ 
ಹಣ ಕೊಡುವ ಯೋಗ್ಯ ತೆಯುಳ್ಳವ ವರಾಗಿರಲಿಲ್ಲ. ಆದ್ದ ರಿಂದ ವಿದ್ವಾಂಸರು 
ಶಿಷೈೆಯರ ಮೇಲೇ ಹೆಚ್ಚು ಅವಲಂಬಿಸ ಬೇಕಾಯಿತು. ಊರಿನ ನಾಯಕ 
ಸಾನಿಯರ ಗುರುತನದ ಗುರುತರ ಭಾರ ವಿದ್ವಾಂಸರ ಹೆಗಲ ಮೇಲೆ ಬಿದ್ದಿತ್ತು. 
ಅವರಲ್ಲಿ ಕೋಲಾರದ ನೀಲಾಸಾನಿ ವಿದ್ವಾಂಸರ ಮೆಚ್ಚಿನ ಶಿಷ್ಯಳಾಗಿದ್ದಳು. 
ನೀಲಾ ರೂಸವತಿಯಾಗಿದ್ದುದಲ್ಲದೆ ಗುರುಗಳಿಗೆ ಧಾರಾಳವಾಗಿ ಹಣ ಕೊಡು 
ತ್ತಿದ್ದಳು. ಅವಳೂಬ್ಬಳಿಗೆ ನಿಧಿಯಿಲ್ಲದೆ ವಿದ್ವಾಂಸರು ಹೆಚ್ಚು ಪಾಠ ಹೇಳ 
ಬೇಕಾಗಿತ್ತು. ಅವಳನ್ನು ಕೂಡ ಯಾರಾದರೂ ವಿದ್ವಾಂಸರ ಮುಂದೆ 
ಹೊಗಳಿದೆ “ ಏನು ಹಾಡ್ಕಾಳೆ ಅವಳ ಹೆಣ. ಸರಿಯಾಗಿ ಒಂದು ನಿಳ್ಳಾರಿ 
ಗೀತೆ ಹಾಡೋದಿಕ್ಕೆ ಬರೋದಿಲ್ಲ. ಎಂದು ಕಟುವಾಗಿ ನುಡಿದುಬಿಡು 


ತಿದರು. 
ಇನಿ ಛು 


೨೮ ನಭಿಸಾರ್ನಭೌನಮ 


ಯೂನಿಯನ್ನಿನ ರಾಜಕಾರಣ ಸಾಧಿಸುವುದಕ್ಕೆ ವಿದ್ವಾಂಸರಿಗೆ ಔತಣ 
ವನ್ನು ಸೀತಾರಾಮಯ್ಯಂಗಾರ್‌ ವ್ಯ ವನ್ನ ಮಾಡಿದ್ದ ರೂ ಅದನ್ನು ತೋರ 
ಗೊಡಲಿಲ್ಲ. ತನ್ನ ಚಿಕ್ಕ ತನ್ಮುನ ಹುಟ್ಟ ದ ಹೆಬ್ಬ ದ ನೆಪಮಾಡಿ ವಿದ್ವಾಂಸ 
ರನ್ನೂ ತನ್ನ ಗೆಳೆಯರನ್ನೂ ಊಟಕ್ಕೆ ಕರೆದಿದ್ದ. ನಿದ್ದಾಂಸ ಸರು ಹಸನ್ಮುಖಿ 
ಗಳಾಗಿ ಸಾಕನ ಷ್ಟು ಪುಳಿಯೋಕ್ಕೆ ಸಕ್ಸರೆ ಸೊಂಗಲ್ಮು ಬೂದುಗ.ಂಬಳೆ ಕಾಯಿ 
ಮಜ್ಜಿಗೆ ಹುಳ್ಳಿ ಅಂಬೊಡೆಗಳನ್ನು ಗಟ್ಟಿ ಸಿದರು. ಬೇರೆಯವರ ಸಂಗೀತವನ್ನು 
ಮೆಚ್ಚು ವುದರಲ್ಲಿ ತ ತೋರುತ್ತಿದ್ದ ಕಾರ್ಪಣ್ಯವನ್ನು ಬೇರೆಯವರ ವ:ನೆಯ ಊಟ 
ವನ್ನು ವೆ.ಚ್ಛು ವುದರಲ್ಲಿ ತೋರುತ್ತಿರಲಿಲ್ಲ. “ ರಸಕವಳ್ಯ ವರವ ನಾತ್ಮ ಸಂಪ್ರೀತ 
ನಾದ” ಎಂದು ಮುಕ್ತಕಂಠದಿಂದ ಹೊಗಳಿದ್ದರು. ಆ ಸಮಯವನ್ನೇ 
ಸಾಧಿಸಿ ಸೀತಾರಾಮು ತನ್ನ ತಂದೆಯನರನ್ನು "ಛೂ' ಬಿಟ್ಟಿ. ಅವರೂ 
ವಿದ್ವಾಂಸರೂ ಬಾಲ್ಕ ಪರಿಚಿತರು. ಏಕನಚನದಲ್ಲಿಂೆ. ಮಾತನಾಡುವಷ್ಟು 
ಸಲಿಗೆ. 


“ಏನೋ ರಾಮಾನುಜ? * ಎಂದರು ನಿದ್ವಾಂಸರು. - 


"ಏನೂ ಇಲ್ಲಪ್ಪಾ. ಈ ಮೂರು ಹುಡುಗರೂ ನಾಟಕ ಮಾಡುತ್ತ 
ವಂತೆ. ನೀನು ಸ ಲ್ಸ ದೊಡ, ಮನಸ್ಸುಮಾಡಿ ಇವರಿಗಷ್ಟು ಹಾಡು ಕಲಿಸಿ 
ಕೊಡಬೇಕು. ” 


ಇಟಿಕದ ಹಾಡು ನಾನು ಕಲಿಸಲ್ಪಲ್ಲಾ ” 


“ಕಲಿಸೋ, ಇರಲಿ ನಿನ್ನ ಮೇಲುಕೋಟೆ ಜಂಬ” ಎಂದು ರಾಮಾನುಜ 
ಯ್ಯ ಂಗಾರ್ಯರು ಜಬರಿಸಿದ "ಜೀರ ವಿದ್ವಾ ೦ಸರು ಅರೆಮನಸ್ಸಿನಿಂದ ಒಪ್ಪಿ, 
| 10! ನಾಳೆ ಮನೆಯ ಹತ್ತಿರ? ಎಂ ಸ ಹೇಳಿದರು. ಸಾಕಿದ ಊಟ 
ನಿಸ್ಸಾರ್ಥಕವಾಗಲಿಲ್ಲವೆಂದು ಸೀತಾರಾಮ: ಹಿಗ್ಗಿದ. ಗೆಳೆಯರೂ ಹೊರಟರು. 
ಸೀತಾರಾಮು ನಿನೋದಕ್ಕೆ ಅಚ್ಯುತನನ್ನು ಕುರಿತು “ ಹೇಗಿತ್ತೋ ಊಟ? 
ಏನಾದರೂ ತಿಂದೆಯೋ, ಆಕಾ ಸ ನೋಡ್ಲಾ ಕೂತಿದ್ದೆಯೋ?” ಎಂದ. 
“ಹೋಗೋ ಎಂತಹೆ ಊಟ, ಖಾರದ ಮುದ್ದೆ. ಕಣ್ಣುಮೂಗಲ್ಲೆಲ್ಲಾ 
ನೀರು ಕಿತ್ತು ಕೊಂಡಿತು. ನೀನು ರಾಜಮಹೆಂದ್ರಿಗೆ ಹೋಗಿ ಒಂದು ಹೋಟ 
ಲಿಟ್ಟಿಕೆ ಒಳ್ಳೆಯ ವ್ಯಾಪಾರವಾಗತ್ತೆ ನೋಡು. ” 


ನಟಸಾರ್ವಭೌಮ ೨ 


"ರಲ್ಲಿ ನಾಳೆ ನಿಮ್ಮನೆ ಬಿಸಿಬೇಳೆ ಹುಳಿಯನ್ನ ಹೇಗಿರತ್ತೋ 
ನೋಡೋಣ ” ಎಂದ. ಗೆಳೆಯರು ಸೊಗಸಾದ ಊಟವೂ ಆಯಿತು, ಬಂದ 
ಕಲಸವೂ ಆಯಿತು ಎಂಬ ಹಿಗ್ಗಿ ನಿಂದ ಹೊರಟರು. 

ವಾಕನೆಯ: ದಿವಸ ಗೆಳೆಯರು ವಿದ್ವಾಂಸರ ಮನೆಯಲ್ಲಿ ಹೋಗಿ 
ಕುಳಿತರು. ಗಂಟಿಗಳುರುಳಿದರೂ ನಿದ್ವಾಂಸರು ಹೊರಗೆ ಬರುವ ಲಕ್ಷಣ 
ಕಾಣಲಿಲ್ಲ. ದೇವದಾಸ ಬೇಸತ್ತು “ಹೀಗೆ ದಿನಾ ಆದರೆ ನಾವು ಸಂಗೀತ 
ಕಲಿತು ಪೂರೈಸಿದ ಹಾಗೇ” ಎಂದ. 

ವಿದ್ವಾಂಸರು ಪೂಜೆ ಫಲಾಹಾರ ಮುಗಿಸಿಕೊಂಡು ಆಂಡವನ ಧ್ಯಾನ 
ಮಾಡುತ್ತಾ ಹೊರಬಿದ್ದರು. ಎದುರಿಗಿದ್ದ ಗುಂಪನ್ನು ನೋಡಿ ಕಹಿಯಾಗಿ 
“ ಬಂದಿರಾ” ಎಂದರು. 

“ ಅಪ್ಪಣೆಯಾಗಿತ್ತಲ್ಲಾ, ಒಂದೆವು” ಎಂದು ರಾಜ ಹೇಳಿದ. 

“ ನಿಮಗೆ ಯಾರಿಗಾದರೂ ಸಂಗೀತ ಬರತ್ತೆ ಯೋ?” 

“ ಆಚ್ಛುತನಿಗೆ ಅಲ್ಪ ಸ್ವಲ್ಪ ಬರತ್ತೆ” ಎಂದು ರಾಜ ಹೇಳಲು 
ವಿದ್ವಾಂಸರು ಪಕ್ಕದಲ್ಲಿದ್ದ ತಂಬೂರಿ ತೆಗೆದು ಅವನ ಕೈಗಿತ್ತರು. ಅಚ್ಯುತನ 
ಮುಖ ಮೈಯೆಲ್ಲೆಲ್ಲಾ ಬೆವರು ಕಿತ್ತು ಕೊಂಡಿತು. ಹಾಗೇ ಶೃತಿ ಸರಿಮಾಡಿ 
ಕೊಂಡು ಒಂದು ಕೀರ್ತನೆ ಹಾಡಿದ. ವಿದ್ವಾಂಸರು ಮುಖ ಗಂಟಿಕ್ಸಿ ಕೊಂಡು 
“ಯಾವನೋ ಮುತ್ಮಾಳ ನಿಂಗೆ ಸಂಗೀತ ಕಲಿಸಿಕೊಟ್ಟೋನು? ಎಂದರು. 
ಮಿಕ್ಕ ಇಬ್ಬರಲ್ಲಿದ್ದ ಧರ್ಯವೂ ಅಡಗಿಹೋಯಿತು. 

ವಿದ್ವಾಂಸರು ರಾಜನ ಕಡೆ ತಿರುಗಿ “ ನಿಂಗೆ?” ಎಂದರು. 

"ಏನೂ ಬರಲ್ಲ.” 

" ಇರಲಿ. ಏನಾದರೂ ಹಾಡು. ನಿನ್ನ ಮಂಜುಳ ಕಂಠ ಹೇಗಿದೆಯೋ 
ನೋಡೋಣ ” ಎಂದರು. ರಾಜ ನಾಟಕದ್ದೇ ಒಂದು ವೃತ್ತ ಹಾಡಿದ. 

“ ಶಾರೀರ ಪರವಾಯಿಲ್ಲ. ಆದರೆ ಹನ್ನೊಂದು ರಾಗ ಕಿರುಚುತ್ತೀ ” 
ಎಂದರು ವಿದ್ವಾಂಸರು. ದೇವದಾಸನ ಕಡೆ ತಿರುಗಿ: 


" ಇನ್ನು ನಿನ್ನ ಹಣೆಬರಹ ಅಷ್ಟಾಗಲಿ.” 


ತಿರಿ ನಟಸಾರ್ವಭೌಮ 


«ಸನಗೇನೂ ಬರೋದಿಲ್ಲವಲ್ಲಾ » 


“ಏನೂ ಬರದೆ ನಾಟಕದಲ್ಲಿ ವಾರ್ಟುಮಾಡೋದಕ್ಕೆ ಹೊರಟ್ಟಿ 
ದ್ದೀಯಾ — ಹಾಡು ಇರಲಿ ಈ ಪಿರುಕಣೆ” ಎಂದರು. ದೇವದಾಸ ಕಣ್ಣು 
ಕಣ್ಣು ಬಿಡುತ್ತಾ ಜೈನಿನಿಭಾರತದ ನಾಂದೀ ಪದ್ಯವನ್ನು ಹೇಳಿ ಮುಗಿಸಿದ. 
ವಿದ್ವಾಂಸರು ಅವನನ್ನು ನೋಡಿ “ನಿನಗೆ ಸಂಗೀತ ಬರೋದೂ ನಂಗೆ 
ಪ್ರಾಯ ಬರೋದೂ ಒಂದೇ ಕಾಲಕ್ಕೆ ನೋಡು!” ಎಂದರು. 


ತಾವು ಬಂದ ಕೆಲಸದ ಇತ್ಯಥ ೯ವಾಯಿತೆಂದು ಗೆಳೆಯರು ಏಳುವ 
ಸನ್ನಾಹೆಮಾಡುತ್ತಿದ್ದರು. ವಿದ್ವಾಂಸರು ಕೃಪೆಮಾಡಿ ಆಗಲಿ ನಾಳೆಯಿಂದ 
ಬನ್ರಿ ಅದಷ್ಟು ಕಿರುಚಿಕೊಂಡು ಹೋಗೋರಂತೆ” ಎಂದು ಹೇಳಿ 
ಕಳುಹಿಸಿದರು. 

ಮಾರನೆಯ ದಿವಸದಿಂದ ಗೆಳೆಯರು ವಿದ್ದಾಂಸರಲ್ಲಿಗೆ ಪಾಠಕ್ಕೆ 
ಹೋಗುವುದಕ್ಕಾರಂಭಿಸಿದರು. ಒಂದು ವಾರ ಮುಗಿಯುವುದರೊಳಗಾಗಿ 
ದೇವದಾಸ “ನನಗೆ ಈ ಸಂಗೀತ ಪಾಠವೂ ಬೇಡ, ನಿಮ್ಮ ನಾಟಕದ 
ಸಾರ್ಟೂ ಬೇಡ” ಎಂದು ಹೇಳಿಬಿಟ್ಟ. ಸಂಗೀತ ಹೋದರೆ ಹೋಗಲಿ 
ಪಾರ್ಟಿಗೆ ಅವನು ತಪ್ಪಿ ಹೋದರೆ ಬೇರೆಯವರನ್ನು ಹೊಂದಿಸುವುದಕ್ಕ 
ಕಷ್ಟವಾಗುತ್ತದೆಂದು ಅವನ ಶರತ್ತಿಗೆ ಒಪ್ಪಬೇಕಾಯಿತು. ಅಚ್ಯುತ ಒಂದು 
ಒಂದೂವರೆ ತಿಂಗಳು ಹಾಗೂ ಹೀಗೂ ಏಗಿದ. ಅನನಿಗೂ ಸಾಧ್ಯ 
ವಾಗಲಿಲ್ಲ. 

“ ನಾನು ಬೇರೆ ಯಾರ ಹತ್ತಿರವಾದರೂ ಕಲಿಯ ುತ್ತೇನಪ್ಪಾ.. ಈ 
ಮಹಾರಾಯನ ಸಹವಾಸ ಮಾತ್ರ ಜೇಡ »” ಎಂದು ಅವನೂ ಕಳಚಿತೊಂಡ. 
ರಾಜನಿಗೂ ವಿದ್ವಾಂಸರ ಚ ಸಾಕಾಗಿತ್ತು. ಆದರೆ ಏನೇ ಆದರೂ 
ಕಚ್ಚಿಕೊಂಡು ಅವರಿಂದ ಆದಷ್ಟು ಸಂಗೀತ ಕಲಿಯಬೇಕೆಂದು ಅವನು 
ನಿರ್ಧರಿಸಿದ್ದ. ವಿದ್ವಾಂಸರ ಪದ್ಧತಿ ಚಿನ್ನಾಗಿತ್ತು. ಸಂಗೀತದ ಅಸ್ತಿಭಾರ 
ಚೆನ್ನಾ ದರೆ ಮುಂದೆ ತಾನೇ ಬೆಳೆಸಿಕೊಳ್ಳ ಜಾದು ಅವನಿಗೆ ಗೊತ್ತಿ ತ್ತು. 

ವಿದ್ವಾಂಸರ ಹೇಳಿಕೆಯ ಮಾತ್ಕ ಅಸಹ್ಯ ಆಚರಣೆ ಸರನಿಂದೆಗಳನ್ನೆಲ್ಲಾ 
ಸಹಿಸಿ ತಪ ದೆ ಅವರಲ್ಲಿ ಹೋಗಿ, ಗ ಮರ್ಜಿ' ಕಾದು ಆದಷ್ಟು 
ನಿದ್ಗೆಯನ್ನು ಸಗ್ಗ. ಹಸಲು ಮೊದಲುಮಾಡಿದ. 


ನಟಿಸಾರ್ವಭೌೌಮ ಕಿಗೆ 


ರಾಜ ಥಿರೀಕ್ಷಿಸಿದಂತೆ ನಾಟಿಕ ಬೇಗ ರಂಗಭೂಮಿಯ ಮೇಲೆ ಬರುವ 
ಸಂದರ್ಭ ಕಾಣಲಿಲ್ಲ. ಪರೀಕ್ಷೆಯ ಕಾಲ ಸಮೂಸಿಸಿತ್ತು. ದೇವದಾಸ 
ಡಿಗ್ರಿ ಪರೀಕ್ಷೆಗೆ ಕೂಡುವನನಿದ್ದ. ತಿರುಮಲ ಸೀತ.ರಾಮು ಎಫ್‌. ವಿಗೆ 
ಕೂಡುವವರಿದ್ದರು. ರಃಜ ಅಚ್ಛುತರಿಗೆ ಮೊದಲನೆಯ ವರ್ಷದ ಎಫ್‌. 
ಎ. ಪರೀಕ್ಷೆ ಕ್ಲಾಸು ಪರೀಕ್ಷೆಯಾದುದರಿಂದ ಹೆಚ್ಚು .ತೊಂದರೆಯಿರಲಿಲ್ಲ. 
ಆದರೆ ಅಚ್ಛುತನ' ನ.ನೆಯವರು ಗೊಣಗುಟ್ಟುತ್ತಿದ್ದರು. ಅವನೂ ದಿನ 
ತಪ್ಪಿಸಿ ದಿನ ಅಭ್ಯಾಸಕ್ಕೆ ಬರುತ್ತಿದ್ದ. 

ಈ ಸರೀಕ್ಷೆಯ ಪ್ರಾ ರಬ್ಬ್‌ ಒದಗಿ ನಾಟಕ ನಿಲ್ಲುವ ಹೊತ್ತು ಬಂತಲ್ಲಾ 
ಎಂದು ಇಟ ತುಂಬ ನಸ ವಾಯಿತು. ಬಂದ ಪಾಠವಾದರೂ ಜ್ಞಾಪಕ 
ವಿರಲಿ ಎಂದು ಗೆಳೆಯರನ್ನು ನಾಲ್ಕೈದು ದಿವಸಕ್ಕೆ ಒಮ್ಮೆಯಾದರೂ ಕಲೆ 
ಹಾಕಿ ಅಭ್ಯಾಸವನ್ನು ಸಾಗಿಸುತ್ತಿದ್ದ. ತಾನು ಮಾತ್ರ ದಿನವೂ ತಪ್ಪದೆ 
ತನ್ನ ಪಾತ್ರದ ಅ ಭ್ಯಾ ಸ, ಸಂಗೀತಾಭ್ಯಾ ಸಗಳನ್ನು ಮಾಡಿಕೊಂಡು 
ಹೋಗುತ್ತಿದ್ದ. 

ಪರೀಕ್ಷೆಯು ಸಮೂಪಿಸಿದರೂ ರಾಜನಿಗೆ ಆ ಕಡೆಗೆ ಲಕ್ಷ್ಯವೇ ಹೋಗಿರ 
ಅಲ್ಲ... ಈ ವರ್ಷ ಹಾಗೂ ಹೀಗೂ ತಳ್ಳಿ ಮುಂದೆ ಕಾಲೇಜಿಗೆ ನಮಸ್ಥಾರ 
ಹಾಕಿಬಿಡುವುದೆಂದು ನಿಶ್ಚಯಿಸಿದ್ದನು. ಒಂದು ಬಿ. ಎ. ಅಥವಾ ಎಂ. ಎ. 
ಮಾಡಿಕೊಂಡರೆ ಸರ್ಕಾರಿ ಕೆಲಸ ಸಿಕ್ಕುತ್ತಿತ್ತು. ಆದರೆ ಜೀನಮಾನನೆಲ್ಲಾ 
ತಲೆಯ ಮೇಲೆ ಸಿಂಬಿಹೊತ್ತು, ಕಂಡವರ ನಿರರ್ಥಕ ಸೇವೆಯಲ್ಲಿ ಕಳೆಯುವುದು 
ರಾಜನ ಮನಸ್ಸಿ ಗೆ ಬೇಡವಾಗಿತ್ತು. 


ರಾಜ ಕಾಲೇಜಿಗೆ ನೆಪಕ್ಕೆ ಮಾತ್ರ ಹೋಗಿಬರುತ್ತಿ ದ್ದ. ಕ್ಲಾಸಿನಲ್ಲಿ 
ಕುಳಿತರೂ ಯಾವದಾದರೂ ಗ್ರಂಥ ಓಡುವುಡರಲ್ಲಿಯೆಸ "ಅವನ ಚಿತ್ತ. 
ಅಧ್ಯಾಪಕರು ಊದುವ ಶಂಖ 5 ಹೋಗುತ್ತಿದ್ದರು. ಅದರ ಒಂದು 
ಸ್ವರವೂ ಅವನ ಕಿನಿಯ ಮೇಲೆ ಬೀಳುತ್ತಿರಲಿಲ್ಲ. 

ರಾಜನ ಲಕ್ಷ್ಯ ಹೆಚ್ಚು ನಾಟಕಸಾಹಿತ್ಯದ ಕಡೆಗೆ ಹೊರಳಿತ್ತು. 
ಜಗೆತ್ನಸಿದ್ದ ನಾಟಕಕಾರರ ಕೃ ತಿಗಳು, ಅವುಗಳ ಮೇಲೆ ತಜ್ಞ ನಿಮರ್ಶಕರು 
ಬರೆದಿದ್ದ ವ್ಯಾಖ್ಯಾನಗಳ್ಳು "ನಾಟಕಶಾಸ್ತ್ರನನ್ನು ಕುರಿತ ಗ್ರಂಥಗಳನ್ನು 
ಆಸಕ್ತಿಯಿಂಡ ಓದುತ್ತಿದ್ದ. ತನ್ನ ಪ್ರಿಯಕನಿ ಷೇಕ್ಸ್‌ ಸಿಯರನ್ನು 


43 ನಟಿಸಾರ್ವಭೌೌಮ 


ಓದಿದಂತೆಲ್ಲಾ ಹೊಸ ಹೊಸ ಭಾವನೆಗಳು, ವಿಚಾರಗಳು ಹುಟ್ಟುತ್ತಿದ್ದ ವು. 
ಅವನ ನಾಟಕಗಳ ಮೇಲೆ ಬ್ರ್ಯಾಡ್ಜಿ, ಕ್ವಿಲ್ಲರ್‌ ಕೌಚ್‌, ಡೌಡನ್‌, 
ಮಾಸನೀಲ್‌ ಹ್ಯಾರಿಸ್‌ ಮೊದಲಾದ ಪಂಡಿತರು ಬರೆದಿದ್ದ ಗ್ರಂಥಗಳನ್ನು 
ಮತ್ತೆ ಮತ್ತೆ ಓದಿ ತನ್ನ ವಿಚಾರಸರಣಿಯೊಂದಿಗೆ ತುಲನೆ ಮಾಡಿ ನೋಡಿ 
ಕೊಳ್ಳುತ್ತಿದ್ದನು. ತನ್ನ ಸ್ವತಂತ್ರಭಾನನೆಯನ್ನೇ ಬ್ರ್ಯಾಡ್ಜಿಯೋ 
ಡೌಡನ್ನನೋ ಹೇಳಿಬಿಟ್ಟಿದ್ದರೆ ರಾಜನಿಗೆ ಅಪರಿಮಿತ ಆನಂದವಾಗುತ್ತಿತ್ತು ! 
ದೊಡ್ಡವರು ಕೂಡ ನನ್ನ ಹಾಗೆ ನಿಚಾರ ಮಾಡುತ್ತಾರೆ ಎಂದು 
ಹಿಗ್ಗು ತ್ತಿದ್ದನು. 

ಪರೀಕ್ಷೆ ಮುಗಿದು ಬೇಸಿಗೆ ರಜಾ ಆರಂಭವಾಗುವ ವರೆಗೆ ಯಾರನ್ನೂ 
ನಾಟಕದ ಬಗ್ಗೆ ಮಾತನಾಡಿಸುವ ಹಾಗಿರಲಿಲ್ಲ. ಶಾಕುಂತಲದ ಜತೆಗೆ 
ರೋಮಿಯೊ ಆಂಡ್‌ ಜೂಲಿಯಟ್‌ ನಾಟಕದ ಅನುವಾದ "ರಾಮವರ್ಮ, 
ಲೀಲಾವತಿ 'ಯನ್ನು ತೆಗೆದುಕೊಂಡು ಆಳವಾಗಿ ಅಭ್ಯಾ ಸಮಾಡಿ, ರಂಗ 
ಪ್ರದರ್ಶನಕ್ಕೆ ಬೇಕಾದ ಸಲಕರಣೆಗಳನ್ನು ಒದಗಿಸಲಾರಂಭಿಸಿದನು. ರಜಾ 
ಬರುತ್ತಲೂ ಒಟ್ಟಿಗೆ ೩-೪ ನಾಟಕಗಳನ್ನು ಕೂಡಿಸಬೇಕು. ಅವುಗಳನ್ನು 
ಒಮ್ಮೆ ಬೆಂಗಳೂರಿನಲ್ಲಿ ಆಡಿ, ಒಂದು ಪ್ರವಾಸ ಹೊರಟು ಹುಬ್ಬಳ್ಳಿಯ 
ತನಕ ಹೋಗಿ ಬರಬೇಕೆಂದು ಅವನ ಆಸೆಯಾಗಿತ್ತು. 


೫ 


ತನ್ನ ಸಂಗೀತ ಶಿಕ್ಷಣವನ್ನು ಶಾಕುಂತಲದ ಹಾಡುಗಳನ್ನು ಕಲಿಯುವ 
ದರಲ್ಲಿ ಮುಗಿಸಿಬಿಡಬೇಕೆಂದಿದ್ದ ರಾಜ ಇನ್ನೂ ಒಂದು ಹೆಜ್ಜೆ ಮುಂದಿಡಲು 
ಯೋಚಿಸಿದ. ಸಶಾಸ್ತ್ರೀಯವಾಗಿ ಸಂಗೀತವನ್ನು ಕಲಿತೇ ಬಿಡುವುದು. 
ಅದರಿಂದ ನಾಟಕಕ್ಕೆ ಎಷ್ಟು ಪ್ರಯೇಜನವೋ ಅಷ್ಟನ್ನು ಉಪಯೋಗಿಸಿ 
ಕೊಳ್ಳುವುದು. ಹೆಚ್ಚಿಗೆ ಕಲಿತರೆ ನಷ್ಟವೇನೂ ಇಲ್ಲವಲ್ಲಾ ಎಂದು ವಿಚಾರ 
ಮಾಡಿ ಕೀರ್ತನೆ ಪಾಠವನ್ನು ಆರಂಭಿಸಿದ್ದ. ಗುರುಗಳು ತನಗೆ ಹೇಳಿಕೊಡು 
ತ್ಲಿದ್ದುದು ಸ್ವಲ್ಪವೇ ಆಗಿದ್ದರೂ ಇತರರಿಗೆ ಹೇಳಿಕೊಡುವುದನ್ನು ಕೇಳುವ 
ಅವಕಾಶ ಸಿಕ್ಕುತ್ತಿತ್ತು. ನೀಲಾಸಾನಿ ಬಂದುಬಿಟ್ಟಿರಂತೂ ಗಂಟೆಗಟ್ಟಳೆ 
ಪಾಠವಾಗುತ್ತಿತ್ತು. ಹೊರಗೇ ಕುಳಿತು ರಾಜ ಆಲಸಿ ಕೇಳಿ ತಾನೇ ಅಭ್ಯಾಸ 
ಮಾಡಿಕೊಳ್ಳುತ್ತಿದ್ದ. ಶಾವಿಗೆ ಕಣಕದಂತಹ ಶಾರೀರ; ಎಳೆದಂತೆ ಬರು 


ನಟಸಾರ್ವಭೌಮ ಪ್ಲಿತ್ಲಿ 


ತು. ಕೇಳುವ ಕವಿ ನೆಟ್ಟ ಗಿದ್ದು ದರಿಂದ ಎಲ್ಲಿಯೂ ಅಪಶ್ಯ ತಿ ನುಡಿಯು 


ಒಂದು ದಿನ ಗುರುಗಳ ಮನೆಯಲ್ಲಿ ತ್ಯಾಗರಾಜ ಜಯಂತಿ ಉತ್ಸವ 
ಏರ್ಪ್ಸಾಡಾಯಿತು. ಶಿಷ್ಯರೆಲ್ಲಾ ಸ್ವಲ್ಪ ಸ್ವಲ್ಪ ಹಾಡಬೇಕಂದೂ ಕೊನೆಯಲ್ಲಿ 
ಗುರುಗಳು ಹಾಡಬೇಕೆಟೂ ನಿರ್ಣಯವಾಯಿತು. ಉತ್ಸವಕ್ಕೆ ಕಿಕ್ಸಿರಿಯು 
ನಷ್ಟು ಜನ ಬಂದು ತುಂಬಿದ್ದರು. ಕರೆಸಿಕೊಂಡು ಬಂದಿದ್ದವರಿಗಿಂತಲೂ ಕರೆಸಿ 
ಕೊಳ್ಳದೆ ಬಂದಿದ್ದವರೇ ಹೆಚ್ಚಾಗಿದ್ದುದರಿಂದ ವಿದ್ವಾಂಸರ ಮನೆಯ ಹೊರ 
ಅಂಗಳವೂ ತುಂಬಿಹೋಗಿತ್ತು. 

ಎಲ್ಲರೂ ಒಂದೊಂದು ಕೀರ್ತನೆ ಹಾಡಿದರು. ರಾಜನ ಪಾಳಿ ಬಂತು. 
ಅವನು ಕರಹರಪ್ರಿಯ ರಾಗದಲ್ಲಿ ಒಂದು ಕೇರ್ತನೆ ಹಾಡಿದ. ಅದನ್ನು ಕೇಳಿ 
ವಿದ್ವಾಂಸರು, ಬೆರಗಾದರು. ಅದನ್ನು ತಾವು ರಾಜನಿಗೆ ಪಾಠ ಮಾಡಿಸಿರಲಿಲ್ಲ. 
1 ತಮ್ಮ ಧಾಟಿಯನ್ನೇ ಹಿಡಿದು ತಪ್ಪದೆ ಶ್ರಾವ್ಯವಾಗಿ ಹಾಡಿದ್ದ. 
se ಇನ್ನೊ ಂದು ಹಾಡು' ಎಂದರು. ೋಡಿ ರಾಗವನ್ನೆತ್ಲಿ ಕೊಂಡು 
ಸ್ವಲ್ಪ ರಾಗ ಹಾಡಿ ಕೀರ್ತನೆ ಹಾಡಿದ. ಶ್ರಾವಕರು "ಭಲೆ ಭರ್‌” ಎಂದರು. 
ನೀಲಾಸಾನಿ ಸಂತೋಷದಿಂದ ಕಣ್ಣೀರನ್ನೊರಸಿಕೊಂಡಳು. ವಿದ್ವಾಂಸರು 
ಬೆಕ್ಟಸಬೆರಗಾದರು. 

ರಾಜನ ಅನಂತರ ನೀಲಾಸಾನಿ ಹಾಡಬೇಕಾಗಿತ್ತು. ಅವಳ ಹಾಡು 
ಕೇಳುವುದಕ್ಕೆ ಅಷ್ಟೊಂದು ಜನ ಸೇರಿತ್ತು. ರಾಜನ ಅನಂತರ ಹಾಡಿದ್ದಕ್ಕೋ 
ಏನೋ ಅವಳ ಮಲಯಮಾರುತ್ಕ ಸುರಟಿ ನೀರಸವಾದವು. 


ಉತ್ಸವ ಮುಗಿದು ಅತಿಥಿ ಅಭ್ಯಾಗತರು ಹೋದ ಮೇಲೆ, ವಿದ್ವಾಂಸರು 
ಅವರ ಶಿಷ್ಯ ರು ಅಷ್ಟೇ ೫0 ವಿದ್ವಾಂಸರು ನೀಲನನ್ನು ದ್ದೇಶಿಸಿ 
4 ನಿನಗೆ ಕ ಪ ಕಲಿಸೋದ:--ಅದನ್ನ ಕಲಿಯೋನು ರಾಜ” 
ಎಂದರು. ನೀಲಾ ನಗುತ್ತಾ " ಅವರೇನು ಬೆರಳು ತೋರಿಸಿದರೆ ಹಸ್ತ ನುಂಗುವ 
ಮೂರ್ತಿ. ನೀವು ದೊಡ್ಡ ಮನಸ್ಸು ಮಾಡಿದರೆ ನಿಮ್ಮ ಹೆಸರು ಉಳಿಸು 
ತ್ತಾರೆ! ಎಂದಳು. ರಾಜ್ಯ ನೀಲನಿಗೆ ಕಣ್ಣಲ್ಲಿಯೇ ಕೃತಜ್ಞತೆಯನ್ನು ಸೂಚಿಸಿದ. 

ಮಾರನೆಯ ದಿವಸದಿಂದ ರಾಜನ ರೊಟ್ಟಿ ಜಾರಿ ತುಪ್ಪದಲ್ಲಿ 
ಬಿದ್ದಂತಾಯಿತು. ವಿದ್ವಾಂಸರು ಕೊಂಚ ಮನಸ್ಸಿಟ್ಟು ರಾಜನಿಗೆ ಪಾಠ 


ಷಿಳ ನಟಿಸಾರ್ವಭೌದು 


ಹೇಳಿಕೊಡಲುಪಕ್ರಮಿಸಿದರು. ನೀಲನಿಗೆ ಹೊಸ ಕೀರ್ತನೆ ಹೇಳಿಕೊಡ 
ಬೇಕಾದಲ್ಲಿ ರಾಜನನ್ನು ಕರೆದು ಅವಳ ಜತೆಯಲ್ಲಿ ಅವನಿಗೂ ಪಾಠ 
ಹೇಳಿಕೊಡುತ್ತಿದ್ದರು. ನೀಲಾ ಅದಕ್ಕೆ ಆಕ್ಷೇಪಣೆ ತೆಗೆಯದೆ ಸಂತೋಷ 
ಪಟ್ಟಿದ್ದಳು. 

ಒಂದು ದಿನ ರಾಜ್ಯ ನೀಲಾ ಇಬ್ಬರೂ ವಿದ್ವಾಂಸರ ಮನೆಯಲ್ಲಿ 
ಕುಳಿತಿದ್ದರು. ಹೊರಗೆ ಹೋಗಿದ್ದ ವಿದ್ವಾಂಸರು ಇನ್ನೂ ಮನೆಗೆ ಬಂದಿರಲಿಲ್ಲ. 
ನೀಲಾ ಮಾತು ತೆಗೆದಳು: 

“ ನೀವು ಸಂಗೀತ ಕಲಿತದ್ದು ಸಾರ್ಥಕವಾಗುತ್ತೆ !? 

ಟ ಓಕೆ? ? 

“ ನಿಮ್ಮ ಶಾರೀರ ಸಂಗೀತಕ್ಳಾಗಿಯೇ ಮಾಡಿದ ಶಾರೀರ. ಗಮಕಗಳು 
ಲೀಲಾಜಾಲವಾಗಿ ನುಡಿಯುತ್ತವೆ. ಮನೋಭಾವ ಬಹಳ ಚೆನ್ನಾಗಿದೆ. ” 

4 ನೀನು ನನಗೆ ಬಹಳ ಉಪಕಾರ ಮಾಡಿದೆ ನೀಲಾ.” 

“ ನನ್ನಿಂದ ನಿರ್ವಾಹವಿಲ್ಲದ ಉಪಕಾರವಾದದ್ದೇನು?? 

“ ನೀನು ಜಯಂತಿ ದಿವಸ ಗುರುಗಳಿಗೆ ಒಂದು ಮಾತು ಹೇಳದಿದ್ದರೆ 
ಅವರು ಇಷ್ಟು ಶ್ರದ್ಧೆ ಯಿಂದ ನನಗೆ ಕಲಿಸುತ್ತಿರಲಿಲ್ಲ. ” 

“ ನಿಮಗೆ ಚೆನ್ನಾಗಿ ಸಂಗೀತ ಬಂದರೆ ಒಳ್ಳೆಯ ಸಂಗೀತೆ ಕೇಳಬಹು 
ದೆಂದು ಸ್ವಾರ್ಥಕ್ಕೆ ನಾನು ಮಾಡಿದ್ದು.” 

ಏನೇ ಆಗಲಿ. ನಿನಗೆ ನಾನು ತುಂಬ ಖಣಿ. ” 

ಹಾಗಾದರೆ ನನ್ನ ಖಣ ತೀರಿಸುತ್ತೀರಾ? ” 

“ ಖಂಡಿತವಾಗಿ. ” 

“ ಸತ್ಯವಾಗಿ....... ಚ 

| ಸತ್ಯವಾಗಿ. ಗ 

“ ನಮ್ಮ ಮನೆಯ ತನಕ ಬಂದು ಹೋಗಬೇಕು. ? 

ರಾಜರಿಗೆ ಯೋಚನೆಯಾಯಿತು. ಆದರೆ ಮಾತು ಕೊಟ್ಟಿದ್ದಾಗಿತ್ತು. 

ಸತ್ಯವಾಗಿ ' ಎಂದು ಪ್ರಮಾಣ ಮಾಡಿದ್ದೂ ಆಗಿತ್ತು. 


ನಟಸಾರ್ವಭೌಮ ಷ್ಲಿಹ 


ಕಂದು 

“ ಇವತ್ತೇ ಬನ್ನಿ. ” 

“ ನಿನ್ನ ಮನೆ ಎಲ್ಲಿ?” 

« ಬಹಳ ದೂರವಿಲ್ಲ. ಹಿಂದಿನ ಸಾಲಿನಲ್ಲಿ ಚೌಕದಿಂದ ಮೂರನೆಯ 
ಮನೆ. ಮನೆಯ ಮುಂದೆ ಎರಡು ತೆಂಗಿನ ಮರಗಳಿವೆ. ಪಾಠ ಮುಗಿಯು 
ತ್ಮಲೂ ನಾನು ಮೊದಲು ಹೋಗುತ್ತೇನೆ. ನೀವು ಹಿಂದಿನಿಂದ ಬನ್ನಿ.” 

" ಆಗಲಿ, ? 

“ ಒಂದು ಮಾತು. ಗುರುಗಳ ಹತ್ತಿರ ಈ ವಿಷಯ ಪ್ರಸ್ತಾಪಿಸ 
ಬೇಡಿ. ” 

“ ನಾನೇಕೆ ಪ್ರಸ್ತಾ ಪಿಸಲಿ. ” 

ಗುರುಗಳು ಬಂದ ಕೂಡಲೆ ನೀಲಾ ತನಗೆ ಮೈಯಲ್ಲಿ ಚೆನ್ನಾ ಗಿಲ್ಲನೆಂದು 
ಸಬೂಬು ಹೇಳಿ'ಮನೆಗೆ ಹೊರಟುಬಿಟ್ಟಳು. ರಾಜ ತನ್ನ ಪಾಠ ಮುಗಿಸಿ 
ಕೊಂಡು ಅವಳ ಮನೆಗೆ ಹೊರಟ. 

ನೇರವಾಗಿ ಅವಳ ಮನೆಗೆ ಹೋಗುವುದಕ್ಕೆ ಧೈರ್ಯವಾಗದು. 
ರಸ್ತೆಯ ಕೊನೆಯವರೆಗೆ ಹೋಗಿ, ಅಲ್ಲಿಯೇ ಸ್ವಲ್ಪ ಹೊತ್ತು ಸುತ್ತಾಡಿ 
ಕೊಂಡು ನೀಲನ ಮನೆಯ ಕಡೆ ಬಂದ. ಬಾಗಿಲಿನಲ್ಲಿಯೇ ಅತಿಥಿಯನ್ನು 
ಕಾಯುತ್ತಿದ್ದ ನೀಲಾ ಸ್ವಾಗತ ಬಯಸಿದಳು. ಬೇರೆ ವಿಚಾರಮಾಡು 
ವುದಕ್ಕೂ ಪುರಸತ್ತು ಇಲ್ಲದೆ: ಹೋಯಿತು. ರಾಜ ಅವಳ ಜತೆಯಲ್ಲಿ ಮನೆ 
ಯನ್ನು ಹೊಕ್ಕ. 

ಚಿಕ್ಕದಾದರೂ ಚೂಕೃದಾದ ಮನೆ. ಮುಂಡೆ ಹೂವಿನ ಸಣ್ಣ 
ಕೈದೋಟ, ಸಾಲಿಗೆ ಗುಲಾಬಿ ಗಿಡಗಳು ಹೂ ಬಿಟ್ಟು ನಿಂತಿದ್ದವು. ವ.ನೆಗೇ 
ಹೊದಿಸಿದ ಹಾಗೆ ಜಾಜಿಯ ಬಳ್ಳಿ. ಅಲ್ಲಿ ಇಲ್ಲಿ ಕುಂಡದಲ್ಲಿಟ್ಟಿದ್ದ ಕೆಲವು 
ಕ್ರೋಟಿನ್‌ ಗಿಡಗಳು. ಮೂಲೆಯಲ್ಲೊಂದು " ನಿಷಾರಾಣಿ 'ಯ ಪೊದರು. 
ತೋಟಿ ಮಾಲಿಕಳ ಅಭಿರುಚಿಯನ್ನು ಸಾರುತ್ತಿತ್ತು. 

ಮನೆಯೂ ಅಷ್ಟೇ ಓರಣವಾಗಿತ್ತು. ಬಾಗಿಲ್ಕು ಕಿಟಕಿಗಳಿಗೆ ತೆರೆ 
ಗಳು, ತೊಟ್ಟಿಯ ಬಾಗಿಲಿಗೆ ಅಂದವಾದ ಮಣಿ-ತೋರಣ. ಗೋಡೆಗಳ 


೬೬ ನಟಿಸಾರ್ವಭೌೌಮ 


ಮೇಲೆ ಸುಂದರವಾದ ನಾಲ್ಕು ಚಿತ್ರಗಳು. ಬಿಡಿಬಿಡಿಯಾಗಿ ನಾಲ್ಕಾರು 
ಕುರ್ಚಿ ಮೇಜುಗಳು. ಶ್ರೀಮಂತಿಕೆಯ ಆಡಂಬರವಿಲ್ಲದ ಅಂದಚೆಂದಗಳು 
ಮನೆಯಲ್ಲಿ ಮೂಡಿದ್ದ ವು. 

ರಾಜ ವೆರಾಂಡದಲ್ಲಿದ್ದ ಕುರ್ಚಿಯ ಮೇಲೆ ಕುಳಿತ. ನೀಲಾ ಅವನನ್ನು 
ಉಪಚರಿಸಿ ಒಳಗೆ ಕರೆದೊಯ್ದಳು. ಜಮಖಾನಾ ಹಾಸಿದ ತೊಟ್ಟಿ. 
ಮೂಲೆಯಲ್ಲಿ ಗೌಸು ಹಾಕಿ ಎರಡು ತಂಬೂರಿಗಳು. ಮಥ್ಯೆ ಮಧ್ಯೆ 
ಒಂದೊಂದು ಒರಗುದಿಂಬು ಇತ್ತ. ನೀಲನ ಸಡಗರ ಹೇಳತೀರದು. 
ಮನೆಯ ಎಲ್ಲಾ ಬಾಗಿಲುಗಳಲ್ಲಿಯೂ ಅವಳ ಓಡಾಟನೇ ಆಗಿತ್ತು. ಕೈಯಲ್ಲಿ 
ತಿಂಡ್ರಿ ಹಣ್ಣುಗಳ ತಟ್ಟೆ ಹಿಡಿದು ತಂದು ರಾಜನ ಮಂದೆ ಇಟ್ಟಳು. ಅದರ 
ಒಂದೆ ಟ್ರೇಯಲ್ಲಿ ಕಾಫಿಯನ್ನು ಒಬ್ಬ ಹುಡುಗ ತಂದ. 

"ಇವನೇ ನನ್ನ ತಮ್ಮ ಗಂಗಾಧರ. ” 

ಒಬ್ಬನೇ ತಮ್ಮನೋ? ” 

4 ಹೌದು. ತಂಗಿಯೊಬ್ಬಳಿದ್ದ ಳ್ಳು ತೀರಿಕೊಂಡಳು. ನಾನು ತಾಯ್ಕಿ 
ಈ ತಮ್ಮ ನಾನೇ ಮೂವರು ಮನೆಯಲ್ಲಿ. ತೆಗೆದುಕೊಳ್ಳಿ. ಬಡವಳ ಮನೆ 
ಎಂದು ಬೇಸರಪಟ್ಟುಕೊಳ್ಳ ಬಾರದು. ಶಿ 

“ ಇವೆಲ್ಲಾ ಬಡತನದ ಗುರುತಾದರೆ ಇನ್ನು ಶ್ರೀಮಂತಿಕೆ ಹೇಗಿರು 
ತ್ತದೆಯೋ! ಊಟದ ಹೊತ್ತು. ಇನೆಲ್ಲಾ ಏತಕ್ಕೆ ಮಾಡಿಸಿದೆ. ನನಗೆ 
ಸ್ವಲ್ಪ ಕಾಫಿಯಾದರೆ ಸಾಕು. ” 

“ಉಂಟೀ. ನೀವು ತೆಗೆದುಕೊಳ್ಳ ಲೇಬೇಕು ಸ 

ರಾಜ ತಿಂಡಿಗಳನ್ನು ರುಚಿ ನೋಡಿದ. ಕಾಫಿಯನ್ನು ಬಸಿಗೆ ಹಾಕುತ್ತಾ 
" ನೀನೂ ತೆಗೆದುಕೋ ” ಎಂದ. 

“ ಆಗಲಿ” ಎಂದು ನೀಲಾ ಅನನ ಜತೆಯಲ್ಲಿ ಸ್ವಲ್ಪ ತೆಗೆದುಕೊಂಡಳು. 

“ ಬಹಳ ದಿವಸದಿಂದ ನಿಮ್ಮನ್ನು ನಮ್ಮನೇಗೆ ಕರೆಯಬೇಕೆಂಟದ್ದೆ ತ?) 

" ಏಕೆ ಕರೆಯಲಿಲ್ಲ? ” 

“ಫೀವು ಏನಂದುಕೊಳ್ಳುತ್ತಿ "ರೊ ಎಂದು. ' 


ನಟಸಾರ್ನಭಔೌನಮ ಕ್ಲ 


“ ಇದರಲ್ಲಲ್ಲೂ ಅಂದ.ಕೊಳ್ಳು ವುದಕ್ಕೆ ಎನಿಭಿ” 

“ ಇವತ್ತು ಪಾಠ ಏನಾಯಿತು? ? 

" ಕಾಂಬೋದಿ ಕೀರ್ತನೆಯಾಯಿತು. ? 

" ಹಾಡುವಿರೇನು?ಿ ” 

" ತಂಬೂರಿ ತೆಗಿ ನೋಡೋಣ. ? 

ನೀಲಾ ಎರಡು ತಂಬೂರಿಗಳನ್ನೂ ತೆಗೆದು ಶೃತಿಮಾಡಿದಳು. ಒಂದನ್ನು 
ರಾಜನ ಕೈಗಿತ್ತು ಮತ್ತೊಂದನ್ನು ತಾನು ಹಿಡಿದಳು. ರಾಜ ತಂತಿಯ 
ಮೇಲೆ ಒಂದೆರಡು ಸಲ ಕೈಯಾಡಿಸಿ " ನೀನೂ ಹಾಡು. ” ಎಂದ. 

4 ಥೀವು ಆರಂಭಿಸಿ. ” 

ರಾಜ ಮಧ್ಯಮಾವತಿ ಎತ್ತಿಕೊಂಡ, ಒಂದು ಆವರ್ತ ಅವನು ಹಾಡು 
ತ್ತಲೂ ನೀಲಾ ಒಂದು ಆವರ್ಶ ಹಾಡುವುದು, ಹೀಗೆ ಸಾಗಿತ್ತು. ಹೊತ್ತು 
ಜಾರುತ್ತಿದ್ದುದರ ಸರಿನೆಯೇ ಇರಲಿಲ್ಲ ಹಾಡು ಮುಗಿಯುವ ಹೊತ್ತಿಗೆ 
ಒಂದು ಗಂಟೆಯಾಗಿತ್ತು. ತಂಬೂರಿಯನ್ನು ಕೆಳಗಿಳಿಸಿ "ಸೊಗಸಾದ 
ತಂಬೂರಿ!” ಎಂದು ಹೇಳಿದ. 

“ ನಿಮ್ಮದು ಸೊಗಸಾದ ಹಾಡುಗಾರಿಕೆ!” ಎಂದು ನೀಲಾ ಹೇಳಿದಳು 

“ ಇನ್ನು ಹೊರಡಲೇ? ” 

“ ಇಷ್ಟು ಬೇಗ ಹೊರಡಬೇಕೇ! ಇಲ್ಲೇ ಊಟಕ್ಸೆ ಏಳಬಾರದೇ? ? 

“ ನಿನ್ನೆ ಫಲಹಾರ ಎರಡು ದಿವಸಕ್ಕೆ ಗ್ರಾಸವಾಗಿದೆ. ಇನ್ನು ಊಟ 
ಯಾರಿಗೆ ಬೇಕು. ” 

“ ನಮ್ಮ ಮನೆ ನೋಡಲೇ ಇಲ್ಲವಲ್ಲಾ. ” 

ರಾಜನನ್ನು ಕರೆದುಕೊಂಡು ಮನೆಯನ್ನು ತೋರಿಸಿಕೊಂಡು ಬಂದಳು. 
ಅವಳ ಶಯನಗೃಹದ ಆಂದ ಚೆಂದವನ್ನು ಕಂಡು ಬೆರಗಾದ. 

“ ನಿನ್ನದು ಸೊಗಸಾದ ಅಭಿರುಚಿ ನೀಲಾ. ? 

“ ಅದು ಇಂದು ಸಾರ್ಥಕವಾಯಿತು. ? 

"ಏಕೆ? 


೩೪ ನಟಸಾರ್ವಭೌಮ 


4 ನೀವು ಕಂಡಿರಿ; ನೆಚ್ಚಿದಿರಿ. ೫ 

" ನಾನು ಕಾಣುವುದೂ ಮೆಚ್ಚುವುದೂ ನಿನಗೆ ಅಷ್ಟು ಹೆಚ್ಚಿನ 

ಇಗಿತ್ತೇ? ” 

“ ಅದನ್ನು ಮಾತಿನಲ್ಲಿ ಹೇಳಲಾರೆ. ” 

“ ನನಗೆ ಹೊತ್ತಾಗುತ್ತ ಬಂತು. ಹೊರಡುತ್ತೇನೆ. 

ಕ ಮತ್ತೆ ಯಾವಾಗ ಬರುವಿರಿ? ” 

i ಬರುತ್ತೇನೆ. ು 

“ ಯಾವ ಸಂಕೋಚವೂ ಇಟ್ಟಕೊಳ್ಳ ಕೂಡದು. ಇದು ನಿಮ್ಮ 
ಮನೆ ಎಂದು ಭಾನಿಸಿಕೊಳ್ಳ ಬೇಕು. ನೀವು ಬರುತ್ತಿದ್ದರೆ ಜತೆಯಲ್ಲಿ 
ಅಭ್ಯಾಸಮಾಡುವುದಕ್ಕಾಗುತ್ತ ಸ್ವಃ 

ಹಾಗೇ ಆಗಲಿ” ಎಂದು ಬೀಳೊಂಡ. ಅವನ ಮನಸ್ಸು ಒಂದು 
ಅವ್ಯಕ್ತ ಅನಂದ ದುಃಖಗಳೆರಡರ ಮಧ್ಯೆ ಹಂಚಿಹೋಗಿತ್ತು. ಶಾಂತಿಯ 
ತಂಗಾಳಿ ಒಮ್ಮೆ ಬೀಸಿ ಮರುಕ್ಷಣವೇ ಪ್ರಚಂಡ ಮಾರುತವು ಅದನ್ನ ಳಿಸಿ 
ಕೊಂಡು ಹೋದಂತಾಗಿತ್ತು. ನಿಧಾನನಾಗಿ, ಬಹು ಪ್ರಯಾಸದಿಂದ ಮನೆ 
ಯನ್ನು ಮುಟ್ಟಿದ. 

ಸೀತಮ್ಮ ಗಂಡನ ಬರುವನ್ನೇ ಕಾಯುತ್ತ ನಿಂತಿದ್ದಳು. 

"ಊಟ ಆಯಿತೇ?” ಎಂದು ಕೇಳಿದ. 

“ ನೀವು ಬರುವುದಕ್ಕೆ ಮುಂಚೆ!” ಎಂದು ಉತ್ತರ ಹೇಳಿದಳು. ರಾಜ 
ಕೋಪದಿಂದ “ ಎಷ್ಟು ದಿವಸ ಹೇಳಲಿ-ನನಗಾಗಿ ಕಾಯಬೇಡಾಂತೆ. ನೀನೊಂದು 
ಶುದ್ಧ ಗೊಡ್ಡು ” ಎಂದು ಬಟ್ಟಿಯನ್ನು ತೆಗೆದುಕೊಂಡು ಸ್ನಾನದ ಮನೆಗೆ 
ನಡೆದ. ಮೈಮೇಲೆ ಬಿಸಿನೀರು ಬೀಳುತ್ತ ಬೀಳುತ್ತ ಬುದ್ಧಿ ಯೂ ತಿಳಿ 
ಯಾಗುತ್ತ ಬಂತು. ಸ್ನಾನ ಮುಗಿಸಿ ಬಂದು “ ಸೀತಾ, ಸರಟಿ ಕೊಡೆ. ” 
ಎಂದು ಕೇಳಿದ. 

ಸೀತಮ್ಮ ಷರಟು ತಂದುಕೊಟ್ಟ ಳು. ಅತ್ತು ಕಣ್ಣು ಒರಸಿಕೊಂಡು 
ಬಂದಿದ್ದು ದು ಕಂಡುಬಂತು. ತನ್ನನ್ನು ನಡ ರಾಜನಿಗೆ ಜಿಗುಫೆ ಯಾಯಿತು. 
ಹೆಂಡತಿಯ ಕೈಹಿಡಿದು | ಗದರಿದ್ದಕ್ಕೆ ಕೋಪ ಬಂತೇ ಸೀತಾ? ಬ ಎಂದ, 


ನಟಸಾರ್ವಭೌಮ ೩೯ 


" ಕೋಸನೇಕೆ?” 

4 ನೋಡು. ಹೊರಗೆ ಹೋಗುತ್ತೇನೆ. ಎಲ್ಲಾದರೂ ಅಷ್ಟು ಕಾಫಿ 
ತಿಂಡಿ ಆಗಿರತ್ತೆ. ನೀನು ಸುಮ್ಮನೆ ನನಗೆ ಕಾಯುತ್ತ ಉಪವಾಸವಿದ್ದರೆ 
ಮನಸ್ಸಿಗೆ ನೆಮ್ಮದಿಯಾಗುತ್ತದೆಯೇ ಕ 

ಟೆ ನಿಮ್ಮನ್ನು ಬಿಟ್ಟು ಊಟ ಮಾಡಿದರೆ ಅನ್ನ ಗಂಟಲಿನಲ್ಲಿ ಇಳಿಯುವು 
ದಿಲ್ಲನಲ್ಲಾಏನು ಮಾಡಲಿ. ನೀವು ಹೊತ್ತಿಗೆ ಸರಿಯಾಗಿ ಊಟ ಮಾಡು 
ವುದಿಲ್ಲ. ಹಸಿವಿಲ್ಲ ಎಂದು ಗದರಿಸಿ ಉಪವಾಸ ಮಲಗಿಬಿಡುತ್ತೀರಿ. ಹೀಗಾ 
ದರೆ ಆರೋಗ್ಯ ಉಳಿಯುವ ಬಗೆ ಹೇಗೆ?” 

“ ಹೇಳಲೇ?) 

(( ಹೇಳಿ. »» 

"ಹತಿರ ಬಾ ಹೀಗೆ. '' 

“ ಹೋಗೀಂದ್ರೆ, ನಿಮಗೆ ಸ್ವಲ್ಪವೂ ನಾಚಿಕೆಯಿಲ್ಲ'' ಎಂದು ತಟ್ಟೆ 
ಹಾಕುವುದಕ್ಕೆ ಓಡಿಹೋದಳು. 

ಅದರಿಂದ ರಾಜನ ಮನಸ್ಸು ಹಗುರವಾಗಲಿಲ್ಲ. ಮತ್ತಷ್ಟು ಭಾರ 
ವಾಯಿತು. 


೬ 
ರಾಜನ ಮೇಲೆ ಅನನ ಸ್ನೇಹಿತರು ಕೋಟ ಹೊರೆಸುವುದಕ್ಕೆ ಮೊದ 
ಲಾಯಿತು. ದಿವಸಗಟ್ಟಳೆ ಅವನ ಮುಖದರ್ಶನವೇ ಅವರಿಗೆ ಸಿಕ್ಫುತ್ತಿರ 
ಲಿಲ್ಲ. ಒಂದು ದಿನ ಸಂಜೆ ಅವನು ಯೂನಿಯನ್ನಿಗೆ ಹೋದಾಗ ಅವನ 
ಮಾತೇ ನಡೆದಿತ್ತು. ತಿರುಮಲ ಕೇಳಿದ 


“ ಊರಿನಲ್ಲಿಯೇ ಇದ್ದೀಯಾಪ್ಪ ?” 
“ ಊರು ಬಿಟ್ಟು ಎಲ್ಲಿಗೆ ಹೋಗಲಿ. ? 


“ ಹಾಗಾದರೆ ರಾಯರು ಈ ಕಡೆ ಪಾದ ಏಕೆ ಬೆಳೆಸಲಿಲ್ಲವೋ! ” 
ಎಂದು ಅಚ್ಯುತ ಬೆಳಸಿದ. 


“ಏನೋ, ಮನೆ ಕೆಲಸವಿತ್ತು. ಪುರಸತ್ತಾ ಗಲಿಲ್ಲ.” 


೪ರ ನಟಿಸಾರ್ನಭೌಮ 


“ ಮನೆಗೆ ಬಂದರೂ ಸಿಕ್ಕಲಿಲ್ಲವಲ್ಲಯ್ಯಾ? ” ಎಂದು ಸೀತಾರಾಮು 
ವಾದ ಹಾಕಿದ. 

"ಮನೆ ಕೆಲಸವೆಂದರೆ ಮನೆಯಲ್ಲಿಯೇ ಕೂತಿರುತ್ತಾರೆಯೆ4?” 

" ಹಾಗೋ!” ಎಂದು ದೇವದಾಸ ರಾಗ ಎಳೆದ. 

ರಾಜನ ಉತ್ತರ ಯಾರಿಗೂ ತೃಪ್ತಿಯನ್ನುಂಟುಮಾಡಲಿಲ್ಲನೆಬುದು 
ಸ್ವತಃಸಿದ್ಧನಾಗಿತ್ತು. 

“ ನಾಟಿಕ ಏನು ಮಾಡೋಣ?” ಎಂದು ಅಚ್ಯುತ ಕೇಳಿದ. 

ಸರೀಕ್ಸೆ ಮುಗಿದುಹೋಗಲಿ. ಎಲ್ಲರಿಗೂ ಪುರಸತ್ತಾಗತ್ತೆ. 
ಶಾಕುಂತಲ ಜತೆಗೆ ರೋಮಿಯೋ ಜೂಲಿಯಟ್‌ ಮತ್ತು ಇನ್ನೊಂದು ನಾಟಕ 
ಕೂಡಿಸಿಕೊಂಡು ಹುಬ್ಬಳ್ಳಿಯ ವರೆಗೆ ಜಯಭೇರಿ ಹೊಡೆದು ಬರೋಣ.” 


“ ನನಗೆ ಯಾಕೋ ಆಸಕ್ತಿ ಕಡಿಮೆಯಾಗುತ್ತಿದೆ ರಾಜ!” 


“ ಇಲ್ಲ ಸೀತಾರಾಮು. ಒಂದು ಕಡೆಗೆ ಸಂಸಾರ, ಒಂದು ಕಡೆ 3 
ಅಭ್ಯಾಸ ಇವೆರಡರ ಮಧ್ಯೆ ಪುರಸತ್ತೇ ಇಲ್ಲದಹಾಗಾಗಿದೆಯಪ್ಪಾ. 


4 ಏನಾದರೂ ಈ ನಾಟಕ ಆಡಿಯೇ ತೀರಬೇಕು. ಇಲ್ಲದಿದ್ದರೆ ನಗೆ 
ಗೀಡಾಗುತ್ತೇನೆ. ಈಗಲೇ ನಮ್ಮೆ (ಲೆ ಕತ್ತಿ ಕಠಾರಿ ಹಿರಿದು ಎಷ್ಟೋ ಜನ 
ನಿಂತಿದ್ದಾರೆ. ಅವರ ಬಾಯಿತೀಟಿಗೆ ಗ್ರಾಸ ಒದಗಿಸಿದ ಹಾಗಾಗತ್ತೆ ನೋಡು » 
ಎಂದು ಸೀತಾರಾಮು ಎಚ್ಚರಿಕೆ ಕೊಟ್ಟ. 


“ ಇಲ್ಲಪ್ಪಾ. ಪರೀಕ್ಷೆ ಮುಗಿಯುತ್ತಲೂ ಅದೇ ಕೆಲಸ. ಮಿಕ್ಕ ನಾಟಕ 
ಗಳ ಸಿದ್ಧತೆಯೆಲ್ಲಾ ನಾನು ಮಾಡುತ್ತಲೇ ಇದ್ದೇನೆ. ಪರೀಕ್ಷೆ ಮುಗಿದ 
ಒಂದೆರಡು ವಾರಗಳಲ್ಲಿ ಶಾಕುಂತಲ ಆಡಿ ಬೇರೆ ನಾಟಕ ತೆಗೆದುಕೊಳ್ಳೋಣ.” 

“ ಮಾರ್ಚಿ ಕೊನೆಗೆ ರಾಜನಕುಂಬೆ ಬುಳ್ಳಪ್ಪ ರೃನ ಕಂಪೆನಿ ತುಲಸೀ 
ತೋಟದ ಥಿಯೇಟರಿಗೆ ಬರತ್ತಂತೆ. ಅವನನ್ನು. ಓಡಿದರೆ ಥಿಯೇಟರು, 
ಬಟ್ಟೆಬರೆ ಎಲ್ಲಾ ಅನುಕೂಲವೂ ಸಿಕ್ಕತ್ತೆ ಣೆ 

"ಹಾಗೇ ಮಾಡೋ? ಎಂದು ಒಪ್ಪಿಕೊಂಡ. ಗೆಳೆಯರೊಂದಿಗೆ 
ಕೂಡಿ ಮಾತುಕತೆ ಆಡುತ್ತಿ ದ್ಹಾಗಲೂ ಅವನ ಚಿತ್ತ ಬೇರೊಂದೆಡೆಯಲ್ಲಿ 


ನಟಿಸಾರ್ವಭೌೌಮ ೪೧ 


ಸುಳಿದಾಡುತ್ತಿತ್ತು. ಎಷ್ಟು ಪ್ರಯತ್ನಿಸಿದರೂ ಅದು ಸ್ಥಿರವಾಗಿ ಒಂದೆಡೆಯಲ್ಲಿ 
ನಿಲ್ಲುತ್ತಿರಲಿಲ್ಲ. 

ರಾಜನ ಮನಸ್ಸಿನಲ್ಲಿ ದೊಡ್ಡ ಹೋರಾಟಿವಾರಂಭವಾಯಿತು. ಗುರುಗಳ 
ಮನೆಯಲ್ಲಿ ಆದ ನೀಲನ ಪರಿಚಯವನ್ನು ಬೆಳೆಯಕೊಟ್ಟದ್ದು ತಪ್ಪಾಯಿ 
ತೆಂದು ಭಾವಿಸಿದನು. ರಾತ್ರಿಯೆಲ್ಲಾ ವಿಚಾರದ ಕುಂದಣದಲ್ಲಿ ಮನಸ್ಸನ್ನು 
ಕರಗಿಸಿದ. 

“ ಈಗಿನ ಸ್ನೇಹ ಇಲ್ಲಿಗೇ ನಿಲ್ಲುವುದಿಲ್ಲ. ಇದು ಇನ್ನೂ ಮುಂದಕ್ಕೆ 
ಹೋಗುತ್ತದೆ. ಸುಸು “ ನೀಲನನ್ನು ಸಾಕುವ ಯೋಗ್ಯತೆ ನನಗಿಡೆಯೇ 9” 
“ ಯೋಗ್ಯತೆ ಇದ್ದರೆ ತಾನೆ ಅಂತಹ ಸಂಬಂಧ ಮಾಡಬಹುದೇ * 
« ಇದರಿಂದ ಸೀತನಿಗೆ ವಂಚನೆ ಮಾಡಿದುತಾಗುವುದಿಲ್ಲವೇ? ” 
A “ ಇಲ್ಲ ನಾಳೆಯಿಂದ ಅವಳ ಮನೆಯ ಕಡೆ ಸುಳಿಯುವುದಿಲ್ಲ” 
ಎಂದು ನಿರ್ಧರಿಸಿಕೊಂಡ. 

ಅಂದು ಸೀತಮ್ಮ ಬಹು ಓರಣವಾಗಿ ಹೆರಳುಹಾಕಿಕೊಂಡು, ಮಲ್ಲಿ 
ಗೆಯ ಮೊಗ್ಗನ್ನು ಆಂದವಾಗಿ ಅದಕ್ಕೆ ಮುಡಿಸಿದ್ದಳು. ಹೆಂಡತಿಯನ್ನು ಕತ್ತೆತ್ತಿ 
ನೋಡಿದ. ಕಣ್ಣು ತುಂಬುವಂತೆ ನೋಡಿದ; “ ಚೆಲುವೆ -- ದೇವತೆಯಂತೆ 
ಪರಿಶುದ್ದೆ ನಾನೇ ಸರ್ವಸ್ವ ಎಂದು ನಂಬಿರುನವಳು” ಎಂಬ ಸತ್ಯ ಭ.ಸ 
ವಾಯಿತು. ಉದ್ವೇಗದಿಂದ ಹೆಂಡತಿಯನ್ನು ಭರಸೆಳೆದು ಅಪ್ಪಿದ, 

“ ಸೀತಾ ಬೇಗ ಊಟ ಮುಗಿಸು; ಇವತ್ತು ಸಿನಿಮಾಗೆ ಹೋಗೋಣ.” 

“ ರಾತ್ರಿಯಾಯಿತಲ್ಲಾಂದ್ರೆ. ನಾಳೆ ಹೆಗಲಾಟಕ್ಕೆ ಹೋದರಾಗದೇ?” 

“ ಇಲ್ಲ ಈಗಲೇ ಹೋಗೋಣ. ನನಗೆ ದಯೆಯಿಟ್ಟು ಪ್ರತಿ 
ಹೇಳಬೇಡ ” 


ಹೆಂಡತಿಯನ್ನು ಕೂಡಿ ಹೋಗಿ ಸಿನೀಮಾ ನೋಡಿ ಬಂದ. ಮನಸ್ಸು 
ತುಸು ಹಗುರವಾದಂತಾಯಿತು. ಆ ಸರಿಇರುಳಿನಲ್ಲಿ ಕಲೆಯ ಹಬ್ಬದೂಟ 
ಉಂಡುಬಂದು ಸೀತಮ್ಮ ಮತ್ತ ಷ್ಟು ಚೆಲುನೆಯಾಗಿ ಕಾಣುತ್ತಿ ದ್ದ ಳು. 
ಹೆಂಡತಿಯ ಕುರುಳನ್ನು ನೇವರಿಸುತ್ತಾ “ ಸುಂದರಿ! ಎಂದ್ದ ಅವನ 
ಮಾತಿನಲ್ಲಿ ಅಪಾರ ಆಸೆ ಪ್ರೇಮ್ಕ ಆತ್ಮ ನಿವೇದನಗಳು ಬಿದ್ದ ವು. 
ರ 


೪೨ ನಟಿಸಾನ೯ಭೌನು 


ಸೀತಮ್ಮ ಗಂಡನ ಮುಖದ ಮೇಲೆ ಕೈಯಾಡಿಸುತ್ತಾ ಒಮ್ಮೆ ಕಣ್ಣಿಗೆ ಕಣ್ಣು 
ಕೊಟ್ಟು ನೋಡಿದಳು. ಕಣ್ಣನ್ನು ಕಣ್ಣು ಕೂಡಿತು. ಮನಸ್ಸನ್ನು 
ಮನಸ್ಸು ಕೂಡಿತು. ಪುಷ್ಟೋದ್ಯಾನದ ಮೇಲೆ ಬೆಳದಿಂಗಳು ಮೂಡಿ 
ದಂತಾಯಿಶು. 


ಎರಡು ದಿವಸ ಗುರುಗಳ ಮನೆಗೂ ಹೋಗಲಿಲ್ಲ. ಮನೆಯಾಯಿತು, 
ತಾನಾಯಿತು. ಮನೆ ಬಿಟ್ಟರೆ ಯೂನಿಯನ್‌. ರಾಜನ ಗೆಳೆಯರು ಒಮ್ಮೆಲೇ 
ಮೂಡಿದ ಈ ಸುಧಾರಣೆಯನ್ನು ಕಂಡು ಆಶ್ಚರ್ಯಪಟ್ಟರು. 


ಮನೆಯಲ್ಲಿಯೇ ಕುಳಿತು ರಾಜ ಹಳೆಯ ಪಾಠಗಳನ್ನು ಗಟ್ಟಿಮಾಡಿ 
ಕೊಂಡ. ಆಲಾಸನೆಗೆ ರಾಗವನ್ನು ತೆಗೆದುಕೊಂಡರೆ ಅವನ ನಿರೀಕ್ಷಣೆ 
ಯನ್ನು ಮೂರಿ ಅದು ಮುಂದೆ ಹೋಗುತ್ತಿತ್ತು. ತಾನೇ ಸಂತೋಷಪಟ್ಟು 
ಕೊಂಡು "ಭಲೆ' ಎಂದುಕೊಳ್ಳುವನು. ಸೀತಮ್ಮ ಮನೆಗೆಲಸದ ಗಲಾಟೆಯಲ್ಲಿ 
ಪುರಸತ್ತುಮಾಡಿಕೊಂಡು ಬಾಗಿಲುಮರೆಯಲ್ಲಿ ನಿಂತು ಕದ್ದು ಕದ್ದು ಕೇಳಿ 
ಸಂತೋಷಿಸುತ್ತಿದ್ದಳು. ಅವನು ಅಭ್ಯಾಸಕ್ಕೆ ಕುಳಿತಿದ್ದಾಗ ಮಧ್ಯೆ ಒಂದು 
ಕಪ್ಪು ಕಾಫಿ ತಂದಿಟ್ಟಳು. ರಾಜ ಕಾಫಿಯನ್ನು ಕುಡಿದು “ ಕುಳಿತುಕೋ 
ಸೀತಾ” ಎಂದನು. 

“ ಕೈತುಂಬ ಕೆಲಸ ಇದೆ. ಈಗ ಹೇಗೆ ಕುಳಿತುಕೊಳ್ಳಲಿ.” 

“ ಕೆಲಸ ತಪ್ಪಿದ್ದು ಯಾವಾಗ. ಬಾ ಕುಳಿತುಕೋ.” 

ಹೆಂಡತಿಯ ಸಲುವಾಗಿ ಒಂದು ಕೀರ್ತನೆಯನ್ನು ಹಾಡಿ ಮುಗಿಸಿದೆ. 
ಸೀತಮ್ಮ ಸಂತೋಷದಿಂದ ಕಣ್ಣಂಚಿನಲ್ಲಿ ಕೂಡಿದ ಹನಿಯನ್ನು ಒರಸಿ 
ಕೊಂಡಳು. 

“ ನಾನು ಹಾಡಿದರೆ ನಿನಗೆ ಅಳುವ ಹಾಗಾಗತ್ತ್ಯ್ಯೇ ಸೀತಾ! ? 

« ಹೋಗೀಂದ್ರೆ, ದುಃಖದಿಂದ ಯಾರು ಅತ್ತರು.” 

“ ಸಂತೋಷವಾದರೆ ಅಳುತ್ತಾರೇನೇ ಹುಚ್ಚೀ.” 

“ ಅಲ್ಲಾ. ನೀವು ಸಂಗೀತಾಭ್ಯಾಸಕ್ಕೆ ಹೀಗೆ ಕೂತಶುಬಿಟ್ಟರೆ ಪರೀಕ್ಷೆ 
ಗತಿ?” 


ನಟಸಾರ್ನಭೌನು ೪ 


" ದೇವರೇ ಗತಿ. ? 

“ವಾನನನರು ಕೋಪಿಸಿಕೊಳ್ಳು ತ್ತಾರೋ ಏನೋ!” 

“ನಾನೇನು ಮಾಡಲಿ ಸೀತಾ. ಆ ಪಾಠ ನನ್ನ ತಲೆಗೆ ಹತ್ತ ಲ್ಲ. 
ಸಂಗೀತ ಬಿಟ್ಟರೆ ನನಗೆ ಈಗ ಏನೂ ಬೇಕಾಗಿಲ್ಲ.” 

" ನೀವು ಬಿ. ಎ. ಮಾಡಿ ದೊಡ್ಡ ಚಾಕರಿ ಮಾಡಲೀಂತ ಮಾನನನರು 
ಲೆಕ್ಕಹಾಕ್ತಿ ದ್ದಾರೆ. 

“ ಅದು ಲೆಕ್ಕ ದಲ್ಲಿಯೇ ಮುಗಿಯಬೇಕು. ” 

“ ನಿಮ್ಮ ನಿಮ್ಮಲ್ಲಿ ಎಲ್ಲಿ ನಿರಸವಾಗತ್ತೊಂತ ನನಗೆ ಭಯ. ” 

“ಏನೂ ಭಯಪಡಬೇಡ. ಎಲ್ಲಾ ಸರಿಹೋಗತ್ತೆ ” ಎಂದಿದ್ದು ಗುರು 
ಗಳ ಮನೆ ಕಡೆಗೆ ನಡೆದ. ಒಳಗೆ ನೀಲನಿಗೆ ಪಾಠ ಸಾಗಿತ್ತು. ರಾಜನನ್ನು 
ಗುರುಗಳು ಒಳಕ್ಕೆ ಕರೆದರು. 

“ ಏನು ನಿದ್ವಾಂಸರು ಆಸರೂಸವಾಗಿ ದಯಮಾಡಿಸಿಬಿಟ್ಟರಿ ಈ 

| ಮನೆಯಲ್ಲಿ ಸ ಸ್ವಲ್ಪ ಕೆಲಸವಿತ್ತು. ಬರುವುದಕ್ಕಾ ಗಲಿಲ್ಲ. ॥ 

«ಹೂಂ. ಶ್ರದ್ಧೆ ಕಡಿಮೆಯಾಗ್ಮಾ ಬಂತು!” 

“ ಇಲ್ಲಾ ಗುರುಗಳೇ. ಥಿಜನಾಗಿಯೂ ಮನೆಯಲ್ಲಿ ಕೆಬಸವಿತ್ತು. 

“ ಹೀಗೆಲ್ಲಾ ತಪ್ಪಿಸಿಕೊಂಡರೆ ಆಗಲ್ಲಪ್ಪಾ. ಸಂಗೀತ pe 
ಗಾಣ ಆಡಿದ ಹಾಗೆ. ಕುತ್ತಿಗೆಯಿಂದ ನೊಗ ತೆಗೆಯಲೇಕೂಡದು. ? 

“ಹಾಗೇ ಆಗಲಿ. ಇನ್ನುಮೇಲೆ ತನ್ಪಿಸಿಕೊಳ್ಳಲ್ಲಾ. ” 

| ಭ್ಲೈರವಿ ಪ್ರ ಸ್ತಾರ ಬರೆಸಿದಿ ನಿ. ನೀನೂ ಬರೆದುಕೊ ; ನಾನು ಸ ಸ್ವಲ್ಪ 
ಒಳಗೆ ಹೋನಿಬರುತೆ ತ್ಲೆ ಜಿ ಏಡು ಗುರುಗಳು ಒಳಗೆ ಹೋದರು. ಸ 
ಳಿಗೆ ಅರ್ಧಗಂಟಿಗೊಮ್ಮೆ ಕಾಫಿ ಕುಡಿಯುವ ಚಪಲ. ಕುಳಿತಲ್ಲಿಯೇ ತರಿಸಿ 
ಶುಡಿಯುವುದೆಂದರೆ ಎದುರಿಗಿದ್ದ ವರಿಗೂ ಕೊಡಬೇಕಾಗುತ್ತದೆ. ಆದ್ದರಿಂದ ಈ 
ಗ್ರಹಚಾರನೇ ಬೇಡವೆಂದು ಅವರೇ ಆಗಿಂದಾಗ್ಗೆ ಎದ್ದೆ ಒಳಗೆ” ಹೋಗಿ 
ಬರುತ್ತ, ದ್ಧ ರು. ರಾಜ " ನೀಲನ ಪುಸ್ತಕ ತೆಗೆದುಕೊಂಡು ಚಿಟ್ಟಿಸ್ಟ ರ 
ಬರೆದುಕೊಳ ೈವುದಕ್ಕಾ ರಂಭಿಸಿದ. ನೀಲಾ ಸಣ್ಣ ದನಿಯಿಂದ “ ಪಾಠಕ್ಕೆ 


೪೪ ನಟಿಸಾರ್ನಭೌವಮು 


ಏಕೆ ಬರಲಿಲ್ಲ? ” ಎಂದು ಕೇಳಿದಳು. 

“ ಹೇಳಿದೆನಲ್ಲಾಮನೆಯಲ್ಲಿ ಕೆಲಸ. ” 

ಟೆ ನನ್ಮು ಮನೆಗೂ ಬರಲಿಲ್ಲ. ” 

« ಪುರಸತ್ತಾಗಲಿಲ್ಲ. ” 

4 ಬರಬಾರದೂಂತಾಲೇ | 

(( ಛೆ! ಚಿ! 

“ ಇವತ್ತು ಅಲ್ಲಿಗೇ ಊಟಕ್ಕೆ ಬರಬೇಕು.” 

ಮನೆಯಲ್ಲಿ ಹೇಳಿ ಬಂದಿಲ್ಲ.” 

“ ಚಿಂತೆಯಿಲ್ಲ. ಬರುತ್ತಿ (ರಸ್ತೆ ತ್ಸ 

ಕತ್ತೆತ್ತಿ ನೋಡಿದ. ಚ ನ ಅಲ್ಲೋಲಕಲ್ಲೋಲನಾಯಿತು. 

“ಹೂ” ಎಂದ. ಗುರುಗಳೂ ಬಂದರು. ಏಾಠ ಆರಂಭವಾಯಿತು. 
ನೀಲನ ಪಾಠ ಮುಗಿದಿದ್ದುದರಿಂದ ಅವಳು ಹೊರಟುಬಿಟ್ಟಳು. ರಾಜ 
ತನ್ನ ಪಾಠ ಮುಗಿಯುತ್ತಲು ಹೊರಟ. ಮನಸ್ಸು ಒಂದೇ ಸಮನೆ ನೀಲನ 
ಮನೆಯ ಕಡೆ ಸೆಳೆಯುತ್ತಿತ್ತು. ಆದರೆ " ಬುದ್ಧಿ ಬೇಡ, ಮನೆಗೆ ಹೋಗು' 
ಎಂದು ಹೇಳುತ್ತಿತ್ತು. ವಿಚಾರ ಮಾಡುತ್ತ ಮಾಡುತ್ತಲೇ ನೀಲನ ಮನೆಗೆ 
ಬಂದೇಬಿಟ್ಟಿದ್ದ. 

ನೀಲ ಮನೆಗೆ ಬಂದವಳು ತಲೆಬಾಚಿಕೊಂಡು, ಹೂಮುಡಿದುಕೊಂಡು, 
ಮುಖಕ್ಕೆ ತೆಳ್ಳಗೆ ಪೌಡರ್‌ ಹಚ್ಚಿ ಕೊಂಡು, ತನ್ನ ದೇಹ, ಬಣ್ಣಗಳಿಗೊಪ್ಪು 
ವಂತೆ ತೆಳ್ಳ ನೆಯ ನೀಲಿ ಜಾರ್ಜೆಟ್‌ ಸೀರೆ ಉಟ್ಟು, ಅದಕ್ಕೆ ಹೊಂದಿಕೊಳ್ಳುವ 
ಬಿಳಿಯ ಸಿಲ್‌ ಕುಪ್ಪಸ ತೊಟ್ಟು ಸ್ವಾಗತಕ್ಕೆ ಸಿದ್ಧಳಾಗಿದ್ದಳು. ಅವಳನ್ನು 
ನೋಡಿದೊಡನೆಯೇ ರಾಜ ಚಕಿತನಾದ. ದೇಹಾದ ೈಂತವೂ ವಿದ್ಯುದಾ 
ಲಿಂಗನಕ್ಕೆ ಸಿಕ್ಕಿ ದಂತೆ ರುರ್ಶುರಿಸಿತು. ದೇಹಕ್ಕೆ ಹತ್ತಿ ಕೊಂಡಿದ್ದ ಅವಳ 
ಉಡುಗೆ ತೊಡಿಗೆ ದೇಹವನ್ನು ತೆಳ್ಳ ನೆಯ ತಿರೆಹಾಕ್‌ ಎತ್ತಿ ”ತೋರಿಸಿದುತ್ತಿ, ತ್ತು. 
ಹೆಗಲ ಮೇಲೆ ಕೂಡಿದ್ದ ಸೆ ಸಿಗು: ಸ್ಮನಗಳ ಮಾಟನನ್ನು ಎತ್ತಿ ಕಾಣಿಸು 
ತ್ತಿತ್ತು. ಕುಪ್ಪಸವನ್ನು ಇರಿದು ಹೊರಗೆ ಬರುವಂತೆ ಚೂಚುಕಗಳು 
ಕಾಣಿಸುತ್ತಿದ್ದವು. ಮಾಟವಾದ ಬಡ ನಡು ಅತ್ತಿತ್ತ ಎರಡು ಬಿಲ್ಲುಗಳನ್ನು 


ನಟಸಾರ್ವಭೌಮ ೪೫ 


ನಿಲ್ಲಿಸಿದಂತೆ ಕಾಣುತ್ತಿದ್ದವು. ತುಂಬಿದ್ದ ಭಾರವಾದ ನಿತಂಬಗಳು ನಡೆದರೆ 
ತೂಗುಯ್ಯಲೆಯನ್ನು ಜಗ್ಗುತ್ತಿದ್ದವು. ಅವಳ ಒಂದೊಂದು ನಡೆ, ಚಬಕಿನ 
ನೋಟ, ಎಳೆಎಳೆಯಾದ ಮಾತು ರಾಜನ ಕರುಳ ತಂತಿಯನ್ನು 
ಮಿಡಿಯುತ್ತಿದ್ದವು. 


ಊಟಕ್ಕೆ ಬೆಳ್ಳಿಯ ತಾಟು ಬೆಳ್ಳಿಯ ಬಟ್ಟಲು, ತಂಬಿಗೆ ಸಿದ್ಧವಾಗಿ 
ದ್ದವು. ಪಕ್ಕದಲ್ಲಿಯೇ ನೀಲಾ ಊಟಕ್ಕೆ ಕುಳಿತುಕೊಂಡು ಉಪಚರಿಸಿ ರಾಜ 
ನಾಲ್ಬು ಬಟ್ಟಲು ಹಾಲುಕೀರು ಕುಡಿಯುವಂತೆ ಮಾಡಿದಳು. ರಾಜನಿಗೆ ಮ್ಛೆ 
ಗಿ ಯೇ ತಪ್ಪಿ ದಂತಾಗಿತ್ತು. ವಿಸ್ಮೃತಿ ಆವರಿಸಿ ಅವನನ್ನು ಬುದ್ಧಿ 
ಕೂನ್ಯನಕ್ನಗಿ ಮಾಡಿತ್ತು. 

ತಾಟಿನಲ್ಲಿಯೇ ಇಬ್ಬರೂ ಕ್ಸ ತೊಳೆದುಕೊಂಡರು. ವೆರಾಂಡಕ್ಕೆ 
ಹೋಗುತ್ತಿದ್ದ ರಾಜನನ್ನು “ ಒಳಗೇ ಬನ್ನಿ” ಎಂದು ನೀಲಾ ಕರೆದು ತನ್ನ 
ಶಯನಗೃ ಹಕ್ಕ ಕರೆದೊಯ್ದಳು. ಅವನು ಬೇಡಬೇಡವೆಂದರೂ ಶೇಳಿದೆ 
ನಾಲ್ಫು ph: ಮೋಸಂಬಿ “ನ ಸಿದಳು. 

ರಾಜನ ಕೈಗೆ ಸೊಗಸಾಗಿ ಬಣ್ಣ ಕಟ್ಟದ $ ಅಡಿಕೆಯನ್ನಿತ್ತು, ಮೈಸೂ 
ರಿನ ಬುತ್ತಿಚಿಗುರು ಎಲೆಯನ್ನು ಸೂಕ್ಷ ನಾಗಿ ಹಿಡಿದು ಅದಕ್ಕೆ ಸ ಣ್ಣ 
ಬಳಿದು ಅವನ ಕೈಗಿತ್ತಳು. ಇಬ್ಬ ರೂ "ತುಟಿಯಿಂದ ಕೆಂಪು ಜಿಲ್ಲುವನ್ನು ಕ. 
ಸವಿದರು. ಮೊದಲೇ ರೊಪಸಿಯಾದ ನೀಲಾ ತಾಂಬೂಲ ರಾಗದಿಂದ ಮತ್ತ ಷ್ಟು 
ರೂಸಸಿಯಾಗಿ ಕಾಣುತ್ತಿ ದ್ದ ಳು, ಅವಳ ಕಣ್ಣುಗಳಲ್ಲಿ ಸೆಳೆವ ಸ 
ಮೂಡಿತ್ತು. ಮಧ್ಯೆ ಮತ್ಯ್ಯ ವೈ ಕ್ಸ ಮುರಿದುಕೊಂಡು ಅವನ ಸನಿರಾಪಕ್ಕೆ 
ಸುಳಿದಿದ್ದಳು. ರಾಜ ಸರಸಶನದಟ್ಟ ದ್ದ. ನೀಲಾ ಅರೆನಿದೈಯಿಂದ ಜ್ಜ 
ತ್ತಂತೆ “ನನ್ನ ಮೇಲೆ ಏಕಿಷ್ಟು ನಿರ್ದಯ?” ಎಂದಳು. ರಾಜ ಅವಳನ್ನು 
ಕಣ್ಣೆತ್ತಿ ನೋಡಿದ. ಅವನಿಗೆ ಗೋಚರವಾಗದಂತೆ ಕೈಗಳು ಅವಳನ್ನು 
ಬಳಸಿದವು. ಅವಳ ಕೈಗಳೂ ಅವನ ಕುತ್ತಿಗೆಯನ್ನು ಬಳಸಿದವು. 

ಹೊರಗೆ ತಟ್ಟಿ ತೆಗೆಯಲು ಬಂದಿದ್ದ ನೀಲಾನ ತಾಯಿ ಬಾಗಿಲನ್ನು 
ಹಾಕಿಕೊಂಡ ಸಪ್ಪಳ ಕೇಳಿಸಿತು. 


೪೬ ನಟಸಾರ್ವಭೌಮ 


ಹ 


ಸಂಜೆಗೆ ರಾಜ ಮನೆಗೆ ಬಂದಾಗ ಜೀವಕ್ಕ ಹೇಳಿದ ಸುದ್ದಿಯನ್ನು ಕೇಳಿ 
ಚಕಿತನಾದ. ಸೀತಮ್ಮನಿಗೆ ಒಂದೇ ಸಮನಾಗಿ ವಮನವಾರಂಭವಾಗಿ 
ಬಿಟ್ಟಿತ್ತು. ಅದರಿಂದ ಅವಳು ತ:ಂಬ ಬಳಲಿ ನಿಶ್ಶಕ್ತಳಾಗಿದ್ದಳು. 

“ ಡಾಕ್ಟರನ್ನು ಕರೆದುಕೊಂಡು ಬರಲೇ? ” ಎಂದು ಕೇಳಿದ. ಜೀವಕೃ 
ನಕ್ಕು ಈಗಿನ ಕಾಲದ ಹುಡುಗರಿಗೆ ಸ್ವಲ್ಪವೂ ಬುದ್ಧಿ ಯಿಲ್ಲ ಅನ್ನುವುದು 
ಇದಕ್ಕೇ | 

“ಏಕೆ ಜೀವಕ್ಕ? ” 

| ಹುಚ್ಚಾ, ಗೊತ್ತಾ ಗಲಿಲ್ಲವೇ! ಸೀತಾ ಬಸುರಿ.” 

“ ಬಸುರಿ!” ಆ ಮಾತು ರಾಜನ ಕಿವಿಗಳ ಮಲೆ ಸಿಡಿಲು ಬಡಿದಂತಾ 
ಯಿತು. ಆಯಾಸದಿಂದ ಮಲಗಿದ್ದ ಹೆಂಡತಿಯ ಪಕ್ಕದಲ್ಲಿ ಕುಳಿತು, ತಲೆ 
ಯನ್ನು ಮೃದುವಾಗಿ ನೇವರಿಸುತ್ತಾ “ಸೀತಾ!” ಎಂದ. 

4ಆ| ಬಂದಿರಾ? ಊಟ ಆಯಿತೇ?” 

“ ಆಯಿತು. ? 

" ಈಗ ತಾನೇ ಬಂದಿರೇನೋ?? 

" ಹೌದು. ಗುರುಗಳು ಬಿಡದೆ ಮನೆಯಲ್ಲಿ ಊಟಕ್ಕೆ ಎಬ್ಬಿಸಿದರು. . 

“ ನಿಜವಾಗಿ ಆಯಿತೇ? ” 

“ ಆಯಿತಪ್ಪಾ. ಯೋಚಿಸ ಬೇಡ. ತುಂಬ ಸುಸ್ತಾಗಿದೆಯೇ? ” 

“ ಏನೂ ಇಲ್ಲ. ಮನಸ್ಸಿಗೆ ತುಂಬ ಸಂತೋಷವಾಗಿದೆ. ” 


ಜಟ 
“ ಜೀವಕ್ಕ ಹೇಳಲಿಲ್ಲವೇ? ” 
" ಹೇಳಿದಳು. 


“ ಸ್ವಾನ, ಇವತ್ತು ನನ್ನ ಆಸೆ ಈಡೇರಿತು. ” 
“" ಮಕ್ಕಳಾಗಲಿ ಎಂದು ಅಷ್ಟು ಬಯಸುತ್ತಿದ್ದೆಯಾ?? 


ನಟಸಾರ್ವಭೌಮ ೪೬ 


“ ಹೂ ಎಂದರೆ ನಾಚಿಕೆ ಇಲ್ಲದವಳು ಎನ್ನುತ್ತೀರೇನೋ! ” 

“ ಯಾಕನ್ನಲಿ. ನಿನ್ನ ಸಂತೋಷವೇ ನನ್ನ ಸಂತೋಷ. ” 

“ ನಿಮಗೆ ಕೋಪವೇ? 

“ ಏಕೆ?” 

"ಇದೂ ಒಂದು ಎಂದು. '' 

“ ಇಲ್ಲಾ ಚಿನ್ನಾ. ನಮ್ಮ ಪ್ರೇಮದ ಫಲ. ಅದನ್ನು ನಿರಾಕರಿಸಲೇ! ” 

ಸೀತಮ್ಮ ಸಮಾಧಾನದಿಂದ ಉಸಿರುಬಿಟ್ಟಳು. 

ರಾಜ ದಿಕ್ಕು ಗೆಟ್ಟವನಂತೆ ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿ 
ಕೊಂಡು ಕುಳಿತುಕೊಂಡ. ಕಣ್ಣಲ್ಲಿ ಧಾರೆಧಾರೆಯಾಗಿ ನೀರು. ಮನಸ್ಸು 
ಅವ್ಯಕ್ತವಾದ ಪ್ರಬಲ ವೇದನೆಗೆ ಸಿಕ್ಸಿಬಿಟ್ಟಿ ತ್ತು. ತನ್ನನ್ನು ಥಳಿಸಿಕೊಳ್ಳು 
ವಷ್ಟು ತನ್ನ ಮೇಲೇ ಕೋಪ, ಯಾನ ಮಾರ್ಗವನ್ನು ನಿರ್ದೇಶಿಸಿಕೊಳ್ಳು 
ವುದಕ್ಕೂ ಸಾಧ್ಯವಾಗದಷ್ಟು ಘೋರಾಂಧಕಾರ ಕನಿದುಬಿಟ್ಟ ತ್ತು. ಅವನ 
ಬಾಳಪಕ್ಷಿ ಅನಂತ ಕತ್ತಲೆಯ ಕೋಟಲೆಗೆ ಸಿಕ್ಕಿ ತೊಳಲಾಡುತಿತ್ತು. ಮಂತ್ರ 
ಮುಗ್ಧನಂತೆ ಕಿಟಕಿಯಾಚೆ ಕಾಣುತ್ತಿದ್ದ ನೀಲಾಕಾಶವನ್ನು ದಿಟ್ಟಸಿ 
ನೋಡುತ್ತ ಕುಳಿತುಬಿಟ್ಟ. ಅದು ಅವನಿಗೆ ಶೂನ್ಯತೆಯ ಸಂಕೇತದಂತೆ 
ಕಾಣಬಂತು. 

ಜೀವಕ್ಕನ ಬಾಯಲ್ಲಿ ಸುದ್ದಿ ಕೇಳಿ ತಂದೆ ಹಿಗ್ಗಿ ದರು. ವಂಶೋದ್ಧಾರಕ 
ಒಬ್ಬ ಮೊಮ್ಮಗ ಹುಟ್ಟಿದರೆ ಸಾಕು ಎಂದರು. ಜೀವಕ್ಕ | ಸದ್ಯ ಹೆಣ್ಣು 
ಮಗಳು. ಸುರಕ್ಷಿತವಾಗಿ ಮೈ ಕಳೆದರೆ ಸಾಕು. ಹೆಣ್ಣೋ ಗಂಡೋ 
ಯಾವದೋ ಒಂದು” ಎಂದಳು. 

ರಾಜ ಮನೆಗೆ ಬಂದಿದ್ದಾನೆಯೇ? 

ಆಗಲೇ ಬಂದ. ರೂಮಿನಲ್ಲಿದ್ದಾನೆ. 

ತಂದೆ ರಾಜನನ್ನು ಕರೆದು “ಸ್ವಲ್ಪ ಮನೆಕಡೆ ಗಮನಕೊಡಪ್ಪಾ. 
ಸೀತಮ್ಮ ಈಗ ಒಂದು ಜೀವವಲ್ಲ, ಎರಡು ? 

* ಆಗಲಪ್ಪಾ. ” 


೪೮ ನಟಸಾರ್ವಭೌಮ 


“ ಅಮಲ್ಲಾರರ ಜತೆ ನಾನು ನಾಳೆ ಬೆಳಿಗ್ಗೆ ಮೈ ಸೂರಿಗೆ ಹೋಗ 
ಬೇಕಾಗಿದೆ. ” 

“ ಏನು ಸಮಾಚಾರ? ” 

“ಅವರು ಮಗಳಿಗೆ ಒಂದು ಗಂಡು ನೋಡ್ತಾ ಇದ್ದಾರೆ. ನಮ್ಮ 
ಕ್ಯಾತನಹಳ್ಳಿ ನೆಕಟಸುಬ್ಬಯ್ಯನ ಮಗನಿಗೆ ಕೊಡಬೇಕೂಂತ ಇಚ್ಛೆ. ಪೂ 
ಕಡೆ ವಯಸ್ಸಿನಲ್ಲಿ ಹಿರಿಯ ಆ ಕಡೆ ವೆಂಕಟಸುಬ್ಬೂ ಸ್ನೇಹಿತ--ಇದು 
ತಿಳಿದು ನೀನು ಬರಲೇಬೇಕೂಂತ ಅಮಲ್ಲಾರರ ಹಟ. ದೊಡ್ಡವರು ಹೇಳಿದ 
ಮೇಲೆ ಆಗಲ್ಲ ಅನ್ಲೋದಿಕ್ಟಾಗತ್ತೆ. ತಾಸೇದಾರಿಯಪ್ಪ ತಾಫೇದಾರಿ. ” 

ರುವುದು 

" ಮೂರು ನಾಲ್ದು ದಿನಸನಾಗಬಹುದು. ನುನು ಥೈರ್ಯವಾಗಿ 
ಹೋಗಿಬರಲೋ. '' 

“ ಹೋಗಿ ಬಾಸ್ತ.” 

ಬೆಳಿಗೆ ಆಚಾರ್ಯರ ಪ್ರಯಾಣದ ಏರ್ಸಾಡಾಯಿತು. ರಾಜ ಬೇಗ 
ಎದ್ದು ತಂದೇಗೆ ಗಂಟೂ ಮೂಟೆ ಕಟ್ಟಿಕೊಟ್ಟ. ಜೀವಕ್ಕ ಸ್ನಾನಕ್ಕೆ ನೀರು 
ಕಾಸಿ ಕಾಫಿ ಉಪ್ಪಿಟ್ಟು ಮಾಡಿಟ್ಟರು. ಆಚಾರ್ಯರು ಮಗನ ಮೇಲೆ 
ಸಂಸಾರದ ಭಾರ ಹಾಕಿ ಮೈಸೂರಿಗೆ ಪ್ರಯಾಣ ಬೆಳಸಿದರು. 


ತಂದೆ ಊರಿಗೆ ಬರುವವರೆಗೆ ಮನೆ ಬಿಟ್ಟು ಕದಲಕೂಡದೆಂದು ರಾಜಾ 
ನಿರ್ಧರಿಸಿದ. ಮಾಡುವುದಕ್ಕೆ ಏನೂ ತೋರದೆ “ ಹ್ಯಾಂಮ್ಲೆಟ್‌” ನಾಟಕ 
ನನ್ನು ಕನ್ನಡದಲ್ಲಿ ಅನುನಾದಮಾಡುವುದಕ್ಕೆ ಕುಳಿತ. ಅದರಿಂದ ಹೊತ್ತೂ 
ಮರೆಯಿತು. ಮನಸ್ಸಿನ ದಾಹೆವೂ ಕಡಿಮೆಯಾಯಿತು. ಗುರುಗಳ ಮನೆಗೆ 
ಪಾಠಕ್ಕೆ ಹೋಗುವುದೂ ನೆಫ್ಸಿನಿಂದ ಹಾರಿಹೋಯಿತು. ಗಂಡ ಬೆಳಿಗ್ಗೆ 
ಯಿಂದ ಮನೆ ಬಿಟ್ಟು ಹೋಗದಿರುವುದನ್ನು ಕಂಡು ಸೀತಮ್ಮ ಇಂದೇ ಸುದಿನ 
ನೆಂದು ಭಾವಿಸಿಕೊಂಡಳು. 

ರಾಜಾ ಕನ್ನಡದಲ್ಲಿ ನುರಿತವನಲ್ಲ ಈಚೆಗೆ ನಾಟಕದ ಗೀಳು ಹಿಡಿದ 
ಮೇಲೆ ಕನ್ನಡದ ಕಡೆ ಲಕ್ಷ್ಯ ಹೋಗಿತ್ತು. ಕನ್ನಡ ಪುಸ್ತಕಗಳನ್ನು 
ನಾಟಕ ಪುಸ್ತಕಗಳನ್ನಾದರೂ ಓದುವ ಹವ್ಯಾಸ ಹುಟ್ಟಿತ್ತು. ಪ್ರತಿಯೊಂದು 


ನಟಿಸಾರ್ವಭೌಮು ೪೯ 


ಹೆಜ್ಜೆಗೂ ತನ್ನ ವಾಂಡಿತ್ಯ, ಭಾಷಾ ಭಂಡಾರ ಸೇಕ್ಸ್‌ ಪಿಯರ್‌ ಕವಿಯನ್ನು 
ಕನ್ನಡಿಸಬೇಕಾದರೆ ಎಷ್ಟು ಸಾಲದೆಂಬ ಅರಿವಾಗುತ್ತ ಬಂತು. ಮುಂಜಿ, 
ತನ್ನ ಜೀವಮಾನನನ್ನೆ ಲ್ಲಾ ಕನ್ನಡ ರಂಗಭೂಮಿಗೆ ಮಾಸಲುಮಾಡಬೇಕೆಂದು 
ಯೋಚಿಸಿದ್ದು ದರಿಂದ ಕನ ್ಸ ಡವನ್ನು ಹೆಚ್ಚು ಅಭ್ಯಾಸ ಮಾಡಿಕೊಳ್ಳುವ 
ಕಡೆಗೆ ಲಕ್ಷ್ಯ ಹೋಯಿತು. 


ಅನುವಾದ ಕಾರ್ಯಕ್ಕೆ ಅವನನ ನೆರವಿಗಿದ್ದುದು ಕ್ರಿಸಾ ತ ನುಜವತ್ಸರ 
ಮತ್ತು ಜೀಗ್ಲರವರ ಇಂಗ್ಲಿ ಸ ಕನ್ನಡ ನಿಘಂಟುಗಳು. ಮಾತೆಗೆ ಮಾತು 
ಜೋಡಿಸಿ ಭಾಷಾಂತರವನ್ನು ನಡೆಸಿದ್ದನು. ಒಬ್ಬಿ ನಲ್ಲಿ ಓದಿದಾಗ ಅವು 
ಮಹಾಕನಿಯ ಭಾವನೆಯ ಒಂದಂಶವನ್ನು ದಿಲಿ ಲ್ಲವೆಂಡೆನಿಸುತ್ತಿತ್ತು. 
ಒಂದೆರಡು ಬಾರಿ ಬರೆದಿದ್ದುದನ್ನು ಹರಿದೊಗೆದು ಬೇಸರದಿಂದ ಎದ್ದು ಹೊರಗೆ 
ಬಂದ. ಆದರೆ ಅದಾವುದೋ ಶಕ್ತಿ ಅವನನ್ನು ಮತ್ತೆ ಮೇಜಿನ ಮುಂಡೆ 
ಕೂಡಿಸಿ ಭಾಷಾಂತರ ಕೆಲಸವನ್ನು ಹಚ್ಚಿತ್ತು. ಅಂತೂ ಭಾಷಾಂತರ 
ಮುಗಿಸಿ, ಯಾರಿಗಾದರೂ ಸರಿಯಾದ. ಪಂಡಿತರಿಗೆ : ತೋರಿಸಿ ತಿದ್ದಿಸಿ ಮುಂದಕ್ಕೆ 

ಉಪಯೋಗಿಸಿಕೊಳ್ಳು ವಡೆಂದು ನಿಶ್ಚಯಮಾಡಿದನು. 

ಅಪರೂಪಕ್ಕೆ ಸೋದರಳಿಯ ಮನೆಯಲ್ಲಿದ್ದಾ ನೆಂದು ಜೇವಕ್ಕ 
ಮಧ್ಯಾನ್ಸಕ್ಕೆ ತೇಂಗೂಳಲ್ಕು ರವೆವುಂಡೆ ಮಾಡಿ ಕಾಫಿಯೊಂದಿಗೆ ತಂದು 
ಕೊಟ್ಟಿರು. ತಿಂಡಿಯನ್ನು ಮುಗಿಸಿ ಮತ್ತೆ ತನ್ನ ಕೆಲಸದಲ್ಲಿ ನಿರತನಾದ. 

ಸಂಜೆ ಏಳು ಗಂಟಿ ಇರಬಹುದು. ಮಸಕುಮಸಕಾಗಿ ಕತ್ತಲೆ 
ಕವಿಯುವುದಕ್ಕೆ ಆರಂಭಿಸಿತ್ತು. ತುಂತುರು ಮಳೆ ಬೇಕೆ ಬೀಳುತ್ತಿತ್ತು. 
ಬಾಗಿಲು ತಟ್ಟಿದ ಶಬ್ದ ಕೇಳಿ ಬಂತು. ಜೀನಕ್ಟ ಒಳಗಿನಿಂದಲೇ 

೬" ನೋಡು ರಾಜಾ ಯಾರೋ ಬಾಗಿಲು ತಟ್ಟುತ್ತಿ ದ್ದಾರೆ” ಎಂದಳು. 
ರಾಜ ಎದ್ದು ಹೋಗಿ ಬಾಗಿಲು ತೆಗೆದ. ಅವನ ಎದೆ ಹಾರಿತು. ಗುರುಗಳ 
ಆಳು ನಿಂಗಾ--ಕೈ ಯಲ್ಲಿ ಒಂದು ಚೀಟಿ ಹಿಡಿದು ನಿಂತಿದ್ದ. 

" ಏನು ಬಂದೆ ನಿಂಗಾ?” 

4 ಕಾಗಜ ಕಳಿಸವ್ರೆ ಬುದ್ದಿ ki 

ಕಾಗದ ಒಡೆದು ನೋಡಿಕೊಂಡ. ಗುರುಗಳದ್ದಲ್ಲ ನೀಲನದು. 


೫6 ನಟಸಾರ್ವಭೌಮ 


44 ದೇವರಿಗೆ ಸಮಾನರಾದ ಹೃದಯೇಶ್ವರರೇ, 

ಎಷ್ಟೇ ಕೆಲಸವಿದ್ದರೂ ಕೂಡಲೆ ಮನೆಗೆ ಬಂದು ಹೋಗಬೇಕು. ಖಂಡಿತ 
ನಿಮ್ಮನ್ನು ಈಗಲೇ ನೋಡಬೇಕಾಗಿದೆ, 

ನಿಮ್ಮ ದಾಸಿ 44 ನೀಲಾ” 

ಏನು ಎಂತು ವಿಚಾರಿಸಬೇಕೆಂದು ಕುತೂಹಲವಾಯಿತು. ಮನೆಯ 
ಮುಂದೆ ಏತಕ್ಕೆ ಪಂಚಾಯಿತಿ. ಎಲ್ಲಿಯಾದರೂ ಸೀತನ ಕಿನಿಗೆ ಬಿದ್ದೀತು 
ಎಂದು ಹೆದರಿ “ ನೀನು ಹೋಗು, ನಾನು ಬರುತ್ತೇನೆ” ಎಂದೆ. 

« ಜತೇಲೇ ಕರ್ಕೊಂಡು ಬಾ ಅಂದರು ಬುದ್ದಿ ? 

“ ಹೋಗು, ನಿನ್ನ ಹಿಂದೆನೇ ಬರ್ತೀನಿ” ಎಂದು ಹೇಳಿ ಅನನನ್ನು 
ಕಳುಹಿಸಿಕೊಟ್ಟ. 

ಮನಸ್ಸಿನಲ್ಲಿ ಗಾಬರಿ. ಏನಾಗಿರಬಹುದು. ಏಕೆ ಹೀಗೆ ಅವಸರದಲ್ಲಿ 
ಬರಹೇಳಿದ್ದಾಳೆ. ಏನಾದರೂ ಆಗಲಿ ಹೋಗಿ ನೋಡಿಕೊಂಡು ಬರೋಣ 
ವೆಂದು ಅಂಗಿ ಧರಿಸಿ " ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ ಸೀತಾ” ಎಂದ. 

“ ಯಾರದು ಕಾಗದ ರಾಜಣ್ಣ ” ಎಂದು ಜೀವಕ್ಕ ಕೇಳಿದಳು. 

“ ನನ್ನ ಸ್ನೇಹಿತ ಅಚ್ಚುತ ಕಳಿಸಿದ್ದಾನೆ. ಯಾಕೊ ಗಾಬರಿಯಾಗಿ 
ಹೇಳಿಕಳಿಸಿದ್ದಾನೆ. ” 

“ ಹೋಗಪ್ಪಾ ನೋಡಿಕೊಂಡು ಬಾ. ಬೇಗ ಬಂದು ಬಿಡು.” 

4 ಬೇಗ ಬನ್ರಿ” ಎಂದು ಸೀತಮ್ಮ ನುಡಿದಳು. 

« ಆಗಲಿ ಎಂದನನೇ ಅಲ್ಲಿಂದ ಹೊರಟ. 


ದಾರಿಯಲ್ಲಿ ವಿಚಾರ ಪರಂಪರೆ. ನೀಲನಿಗೆ ತಕ್ಷಣ ಕಾಯಿಲೆಯಾಗಿರ 
ಬಹುದೇ............ ಅಥವಾ ತಾಯಿ ಮಗಳಿಗೆ ವ್ಯಾಜ್ಯವಾಗಿರಬಹುದೇ........ 
ಅಥವಾ ಗುರುಗಳು ನಾನು ಪಾಠಕ್ಕೆ ಹೋಗಲಿಲ್ಲವೆಂದು ಕೋಪದಲ್ಲಿ 
ಏನಾದರೂ ಅಂದಿರಬಹುದ ಎಂದು ತರ್ಕಿಸಿಕೊಂಡೇ ನೀಲನ ಮನೆ 
ಸೇರಿದೆ. ನೀಲಾ ಎಂದಿಗಿಂತಲೂ ಹೆಚ್ಚಗಿ ಅಲಂಕರಿಸಿಕೊಂಡು, ಸಿಸ್ತಾಗಿ 
ಬಂದು ರಾಜನನ್ನು ಸ್ವಾಗತಿಸಿದಳು. ರಾಜ ಗಾಬರಿಯಿಂದಲೇ “ಏನು 
ನೀಲಾ ಸಮಾಚಾರ, ಇಷ್ಟು ಅವಸರದಲ್ಲಿ ಬರಹೇಳಿದ್ದು? ಎಂದು ಕೇಳಿದ. 

“ ಬೆಳಿಗ್ಗೆ ಪಾಠಕ್ಸೇಕೆ ಬರಲಿಲ್ಲ ನೀವು?” 


ನಟಿಸಾರ್ನಭೌಮ ೫೧ 


“ ಅದಿರಲಿ ನಿನ್ನ ವಿಷಯ ಹೇಳು. ” 

« ಗುಬರಿಗೊಂಡಂತಿದೆ. ಸಮಾಧಾನ ತಂದುಕೊಳ್ಳಿ. ಪ್ರಮಾದನೇನೂ 
ಆಗಿಲ್ಲ. ” 

4 ಸದ್ಯನನ್ನ ಎದೆಗುಂಡಿಗೆ ಹಾರೇ ಹೋಯಿತು. ” 

“ ಪಾಠಕ್ಕೆ ಏಕೆ ಬರಲಿಲ್ಲ.” 

“ ಮನೆಯಲ್ಲಿ ಮೈಗೆ ಸರಿಯಿ:ರಲಿಲ್ಲ--ಅದಕ್ಕೋಸ್ಟರ. ಹೇಳು 
ಪುಣ್ಯಾತ್ಸಿತ್ತಿ, ಏಕೆ ಇಂತಹ ಗಾಬರಿ ಹುಟ್ಟಿ ಸಿದೆ. 

“ ನಿಮಗೆಲ್ಲಾ ಗೊತ್ತೆ ಇದೆಯಲ್ಲಾ. ? 

4 ಯಾವದು? ? 

ಅವರದು? ” 

ಲ ನಿಮ್ಮ ಯಜಮಾನರು. ” 

ನೀಲನ ಸಂಸಾರ ಒಬ್ಬ ಶ್ರೀಮಂತ ನಡಸುತ್ತಿದ್ದನೆಂದು ರಾಜನಿಗೆ 
ಗೊತ್ತಿತ್ತು. ಅವಳೇ ಅದನ್ನು ಒಂದು ದಿವಸ ಹೇಳಿದ್ದಳು. 

4 ಏನು ಅವರ ವಿಷಯ)? 

ಅವರು ಊರಿನಲ್ಲಿಲ್ಲ. ? 

4 ಅದಕ್ಕ ಇಷ್ಟು ರಾಮಾಯಣ ಮಾಡಬೇಕೇ? ” 

“ ನಿಮಗರ್ಥವಾಗಲಿಲ. ನಾನೇನು ತಲೆ ಚಚ್ಚಿಕೊಳ್ಳಲೇ? ” 

“ ಶಲೆ ಚಚ್ಚಿ ಕೊಳ್ಳ ಬೇಡ. ಇರೋ ವಿಷಯ ಹೇಳು. * 

" ಎರಡು ಮೂರು ದಿವಸವಾದರೂ ನಾವಿಬ್ಬರೂ ಸಂತೋಷವಾಗಿರ 
ಬಹುದೆಂದು ಹೇಳಿ ಕಳಿಸಿದೆ. * 

"ಹಾಗೋ! ” 

“ ನಿಮಗೆ ಬೇಡವಾಗಿತ್ತೇನೋ? ” 

ಬೆಳಿಗ್ಗೆ ರಾಜನಿಗೆ ಬೇಡವೇ ಆಗಿತ್ತು. ಆದರೆ ನೀಲನನ್ನು ಕಂಡ 
ಕೂಡಲೆ ವಿಚಾರ ಬದಲಾಯಿಸಿತು. ಹಿಂದಿನದೆಲ್ಲಾ ಮರೆತು ಹೋಯಿತು. 
ನಿರ್ಧಾರ, ಹ್ಯಾಂಮ್ಲೆಟ್‌ ನಾಟಕ ಎಲ್ಲಾ ಗಾಳಿಗೆ ತೂರಿಹೋದವು. 
ತಾನಿದ್ದ ವಾತಾವರಣದಲ್ಲ ಚಿತ್ತವನ್ನು ತೇಲಿಬಿಟ್ಟ, ಅವನ ಕಣ್ಣುಗಳಿಗೆ 
ಜಗತ್ತೇ ಅಳಿಸಿಹೋಯಿತು. ಜಗತ್ತಿನ ಜೀನಿಗಳೆಲ್ಲಾ ಕನಸಿನ ಮೂರ್ತಿಗ 


೪೨ ನಟಿಸಾರ್ವಭಳಿಮ 


ಳಾದರು. ಒಂದೇ ಸತ್ಯ, ಒಂದೇ ನಿತ್ಯ, ಒಂದೇ ಧೃವ-- ನೀಲಾ. ಅವಳ ನಗೆ 
ನೋಟ, ಮಾತುಕತೆ ಬಿಂಕ ಬೆಡಗು ನೈಯಾರ ಒನಪು. ರಾಜನ 
ನಿಚಾರಸರಣಿ ಕೂಡಲೆ ಬದಲಾಯಿಸಿತು. “ಇರುವುದು ನಾಲ್ಬುದಿನ. 
ಇಳು ಗೋಳಿನ ಕಂತೆ. ಇರುವಷ್ಟು ದಿನ ಏತಕ್ಕೆ ಸುಖಸಡಬಾರದು. 
ತನ್ನನ್ನು ಅರಸ್ಕಿ ಬಯಸಿ ಈ ರೂಸರಾಣಿ ತನ್ನ ಒಲವನ್ನು ಧಾರೆಯೆರೆಯು 
ತ್ಲಿದ್ಧಾಳೆ. ಅವಳ ಸಂಗದಲ್ಲಿ ತನ್ನ ದೇಹ, ದಾಹ ತಣಿಯುತ್ತದೆ. ತಾನಾಗಿ 
ಒದಗಿಬಂದ ಶ್ರೀಯನ್ನು ಧಿಕೃರಿಸಲೇ? ” 

ನೀಲನಂತೂ ರಾಜನಲ್ಲಿ ಅನುರಕ್ಕೆ ಮಾತ್ರವಲ್ಲ ಮೋಹತಪ್ತೆ 
ಯಾಗಿದ್ದಳು. ಮನಸ್ಸು ಒಲ್ಲದ ಜೀವಿಗಳಿಗೆ ಪ್ರೀತಿಯನ್ನು ನಟಸಿ, ದೇಹವನ್ನು 
ಒಪ್ಪಿಸಿ ಒಪ್ಪಿಸಿ ಅವಳಿಗೆ ಸಾಕಾಗಿತ್ತು. ನೀಲಾ ಯುವತಿ. ತಾರುಣ್ಯ 
ಅವಳ ಅಂಗಾಂಗಗಳಲ್ಲಿ ಮಿಡಿಯುತ್ತಿತ್ತು. ತಾರುಣ್ಯದ ಅನಂತ ಬಯಕೆಗಳು 
ತೃಪ್ತವಾಗದೆ ಮತ್ತಷ್ಟು ಉಗ್ರವಾಗಿ ಪ್ರಜ್ವಲಿಸುತ್ತಿದ್ದ ವು. ಜತೆಗೆ ರಸಿಕಳು. 
ಇನಿಯನಲ್ಲಿ ಅಂದಚೆಂದವನ್ನು ಬಯಸುವಂತೆ ಕಲೆ ರಾಗವನ್ನೂ ಅವಳು 
ಬಯಸುತ್ತಿದ್ದಳು. ಅವಳ ಜೀವನ ಅತೃಪ್ತ ಆಶಯಗಳ ಸಂತೆಯಾಗಿತ್ತು. 
ತನ್ನ ಬಂಗಾರದಂತಹ ದೇಹದ ಸೊಬಗುಂಡ ಇನಿಯ ಪ್ರತಿಯಾಗಿ ತನಗೂ* 
ಅದೇ ಸಂತುಸ್ಟಿಯನ್ನು ಕೊಡಬೇಕೆಂದು ಅವಳು ಬಯಸುತ್ತಿದ್ದಳು. 

ಇದ್ದ ಯಜಮಾನ ಮುಗ್ಧ, ಶ್ರೀಮಂತ. ಸಶುನಿನಂತಹ ಪ್ರವೃತ್ತಿ, 
4 ಹಾಡಲೇ” ಎಂದು ಕೇಳಿದರೆ “ ಎಲಡಿಕೆ ಮಡಿಸಿಕೊಡು ?'' ಎಂದು 
ಹೇಳುತ್ತಿ ದ್ದ , . ಸುಂದರವಾದ ಹೊಸ ಸೀರೆಯುಟ್ಟು “ ಹೇಗಿದೆ” ಎಂದು 
ಕೇಳಿದರೆ. " ಸೀರೆಯ ಬೆಲೆಯೆಷ್ಟು ಎಂದು ಕೇಳುತ್ತಿದ್ದ. ಸ್ಮಶಾನದಲ್ಲಿ 
ಅರ್ಧ ಕಾಲೂರಿದ ಪ್ರಾಣಿಯೊಂದಿಗೆ ತಾನು ಶೃಂಗಾರಪಡಬೇಕಾಗಿತ್ತು. 
ಉಪ್ಪಿನ ಕಾಗದದಂತಿದ್ದ ಅವನ ಗಲ್ಲಕ್ಕೆ ತನ್ನ ಕುಸುಮ ಕೋಮಲ 
ಗಲ್ಲವನ್ನು ಕೂಡಿಸಬೇಕಾಗಿತ್ತು. ಅವನ ಕೇಳಿಯನ್ನು ಸಹಿಸಿಕೊಂಡು 
ಸುಖಸಡುತ್ತಿದ್ದೇನೆಂದು ತೋರಿಸಿಕೊಳ್ಳ ಬೇಕಾಗಿತ್ತು. 

ಆದರೆ ಆ ಬಾಳನ್ನು ಸಹಿಸದೆ ಈಗಿದ್ದಷ್ಟು ನೆಮ್ಮದಿಯನ್ನೂ 
ಅನುಭವಿಸುವುದಕ್ಕಾಗುತ್ತಿ ರಲಿಲ್ಲ. ಅನುಕೂಲವಾಗ ಮನೆ ರುಚಿರುಚಿಯಾದ 
ಊಟಿ ತಿಂಡಿ, ಕಣ್ಣಿಗೊಪ್ಸುವ ಉಡಿಗೆತೊಡಿಗೆ, ಜತೆಗೆ ಗುರುಗಳಿಗೆ ಸಂಗೀತ 


ನಟಿಸಾರನ್ನಭೌೌಮ ಜತ್ಸಿ 


ಕಲಿಸುವುದಕ್ಕೆ ಹಿಡಿಹಿಡಿ ಹಣ ಶ್ರೀಮಂತ ಧಾರಾಳವಾಗಿ ಒದಗಿಸುತ್ತಿದ್ದ. 
ಪ್ರೇಮಕ್ಕಾಗಿ ಅವೆಲ್ಲವನ್ನೂ ತ್ಯಾಗಮಾಡಿ ದಾರಿದ್ರ್ಯವನ್ನ ಪ್ಪುವಸ್ಟು ಅವಳಿಗೆ 
ಮನೋದಾರ್ಥ್ಯವಿರಲಿಲ್ಲ. ಆದರೆ ನೆನ್ಮುದಿಯ ಸಲುವಾಗಿ ತನ್ನ ಬಾಳಿಗೆ 
ಅಕಾಲಿಕ ಮುಪ್ಪನ್ನು ತಂದುಕೊಳ್ಳು ವುದಕ್ಫೂ ಅವಳ ಮನಸೊಪ್ಪದು. 

ರಾಜನ ಸರಿಚಯವಾದದ್ದು ಅನಳ ಜೀವನದ ಒಂದು ದೊಡ್ಡ ಸಮಸ್ಯೆ 
ನೀಗಿದಂತಾಗಿತ್ತು. ರಾಜನ ಸುಂದರ ವದನ, ಗಭೀರವಾದ ಎತ್ತರ, ರಾಜ 
ಠೀನಿಯಿಂದ ಕೂಡಿದ ಮಾತುಕತೆ ಸಂಸ್ಕೃತಿಯೇ ಮೈವೆತ್ತು ಬಂದಂತಿತ್ತು. 
ನೀಲಾ ತನ್ನ ಸ್ವಪ್ಪ ಸೃಷ್ಟಿಯನ್ನು ಸೇರಿಸಿ ಅವನಲ್ಲಿಲ್ಲದ ಗುಣಗಳನ್ನು 
ಕಂಡುಕೊಂಡಿದ್ದಳು. ಅನನ ಮೋಹಕ ಕಂಠಕ್ಕೆ ಮಾರುನೋಗಿದ್ದಳು. 
ಪರಿಚಯದ ಪರಿಣಾಮ ಆತಿಥ್ಯದಲ್ಲಿ, ಆತಿಥ್ಯದ ಮುಕ್ತಾಯ ಸ್ನೇಹದಲ್ಲಿ, 
ಸ್ನೇಹದ ಗಮ್ಯ ಪ್ರಣಯದಲ್ಲಿ ಕೂನೆಗಂಡಿತ್ಮು. 

ಆ ದಿನ-ರಾಜನ ಸಖ್ಯವಾದ ಸುದಿನ ಅವಳ ಬಾಳುವೆಯ ಯುಗಾದಿ 
ಯಾಗಿತ್ತು. ಅವಳ ಹಲವು ನರ್ಷಗಳ ಹಂಬಲ, ಹಲವು ಘೋರ ದಿನಗಳ 
ಉಗ್ರ ತಸಸ್ಸು ಸಿದ್ಧಿ ಸಿತ್ತು. ಅನಂಗನ ಪವಾಡ ಅವಳ ಬಾಳನ್ನು 
ದೇಹವನ್ನು ಧನ್ಯಮಾಡಿತ್ತು. ರಾಜನ ಹೆಸರು ಹೇಳಿದರೆ ಸಾಕು ಅವಳ 
ದೇಹಾದ್ಯಂತವೂ ಕಂಪಿಸುತ್ತಿತ್ತು. ಚಿತ್ತದಲ್ಲಿ ಚಾಸಲ್ಯ, ಕಣ್ಣಿನಲ್ಲಿ ಚಾಂಚಲ್ಯ 
ಮಿನುಗುತ್ತಿದ್ದ ವು. 

ಇಬ್ಬರನ್ನೂ ಅನಂಗನ ಪುಷ್ಪಪಾಶ ಒಂದುಗೂಡಿಸಿತ್ತು. ಪರಸ್ಪರ 
ಸಂಗದಲ್ಲಿ ಅವರು ತಮ್ಮ ತಮ್ಮ ವಿಶ್ವಗಳನ್ನು ಮರೆತುಬಿಟ್ಟರು. ಹಗಲು 
ರಾತ್ರಿಯಾಗುತ್ತಿತ್ತು. ಇರುಳು ಇರುಳಾಗಿಯೇ ಇರಬೇಕೆಂದು ಅವರು 
ಬಯಸುತ್ತಿ ದ್ದುದರಿಂದ ಅದು ಹಾಗೆಯೇ ಉಳಿಯುತ್ತಿತ್ತು. ಕತ್ತಲೆಯ 
ರಾತ್ರಿಯಾದರೆ ಅದು ತನ್ನ ಪ್ರೇಯಸಿಯ ಕಣ್ಣ ಕಪ್ಪೆಂದು ರಾಜ ಭಾವಿಸುತ್ತಿದ್ದ, 
ಘನನೀಲ ಆಕಾಶದಲ್ಲಿ ಬೆಳ್ಳಿಯ ಚಿಕ್ಕೆ ಮೂಡಿದರೆ ಅದು ತನ್ನ ಇನಿಯಳ 
ನೀಲಸೀರೆಯ ಮೇಲಣ ನಕಾಸೆಯೆಂದು ತಿಳಿಯುತ್ತಿದ್ದ. ಅವನ ದೇಹನನ್ನೆಲ್ಲಿ 
ಇರಿದು ನೋಡಿದರೂ ನೀಲ ರಾರಾಜಿಸುತ್ತಿ ದ್ದ ಳು. ತನ್ನ ಬಾಳು ತುಂಬಿತ್ಕು 
ಜೀವನದಲ್ಲಿ ಮನುಷ್ಯ ಏನು ಬಯಸುತ್ತಾ ನೆಯೋ ಅದೆಲ್ಲಾ ತನ್ನ ಕೈಸೇರಿತು 


ಬ 9 
ಎಂಬ ವಿಸ್ಮೃತಿ ರಾಜನನ್ನು ಬಲವಾಗಿ ಬಿಗಿದಪ್ಪಿ ತು. ಇದು ತಮ್ಮ 


೫೪ ನಟಸಾರ್ನಭೌಮ 


ಪ್ರಣಯದಾಟವೋ ವಿಧಿಯ ಕ್ರೂರ ಕೇಳಿಯೋ ಎಂದು ಯೋಚಿಸುವಷ್ಟು 
ಅವರಿಗೆ ವ ಧವಧಾನವಿಲ್ಲ, ಶಾಂತಿಯಿಲ್ಲ ಇಚ್ಛೆ ಯಿಲ್ಲ. 

ಸ ದಿನ ಎರಡು ಕ್ಷಣದಂತೆ ಕಳೆಯತು. ನೀಲಾ ಪಾಠಕ್ಕೆ ಕೂಡ 
ಹೋಗಲಿಲ್ಲ. ತಮ್ಮನ ನ ಕೈಯಲ್ಲಿ ತನಗೆ ಮೈ ಯಲ್ಲಿ ಸರಿಯಿಲ್ಲನೆಂದು ಹೇಳಿ 
ಕಳುಹಿಸಿದಳು. ರಾಜ ಮನೆಗೆ ಹೋಗಬೇಕೆಂದು ಆಗಾಗ್ಗೆ ಯೋಚಿಸು 
ತ್ರಿದ್ದ. ನೀಲಾ ಯಾನದಾದರೂ ಮಾತು ಶೆಗೆದು ಅದನ್ನು ಮರೆಸಿಬಿಡು 
ತ್ತಿದ್ದ ಳು. 

ಒಂದು ರಾತ್ರಿ ಬಿಸಿಲುವುಚ್ಚಿನ ಮೇಲೆ ರಾಜ, ನೀಲಾ ಕುಳಿತಿದ್ದ ರು. 
ನೀಲ. ರಾಜನ ಜ್‌ ಮೇಖೊರಗಿ " ಕಾನಡಾ' ರಾಗವನ್ನು ಗು ಯ್ಯ" 
ಗಟ್ಟುತ್ತಿದ್ದಳು. ರಾಜ ಕೇಳಿದ: 

“ ಏಕ ನೀಲಾ ಕಾನಡಾ ಗುಂರ್ಯಗುಟ್ಟುತ್ತಿರುವೆ. 

“ ವಿರಹಿಣಿಗೆ ಗೊತ್ತಾದ ರಾಗನಲ್ಲವೇ ಅದು. ” 

“ ನೀನೀಗ ವಿರಹಿಣಿಯಲ್ಲನಲ್ಲಾ! ” 

“ ವಿರಹದ ದೆಸೆಯಲ್ಲಿರುವುದಕ್ಕಿಂದ ವಿರಹದ ಬರುವಿನ ನೆನೆಪು ಹೆಚ್ಚು 
ದುಃಖಕರ, ” 

“ ನಿಜ ನಾನು ನಾಳೆ ಹೋಗಬೇಕು. ಆದರೇನು?” 

ಏನು ಆದರೆ? ” 

4 ಮತ್ತೇ ಬಂದೇ ಬರುನೆನಲ್ಲಾ!” 

“ ಯಾವಾಗಲೋ. ಮುಂದಿನ ಮಾನನನಿಗೇನೋ! ” 

“ ಅಷ್ಟು ದೂರ ತಡೆಯಲು ನನ್ನ ಮನಸ್ಸು ಸಮ್ಮತಿಸುವುದೇ ಗ 

“ ನಿಮಗೇನು ಗಂಡಸರು. ಹೇಗಾದರೂ ಸರಿ ಹೋಗಿಸಿಕೊಳ್ಳು ತ್ತೀರಿ.” 

“ ಇಲ್ಲ ಬೇಗ ಬರುತ್ತೇನೆ. ? 

ನಾನೇ ಮತ್ತೆ ಹೇಳಿಕಳಿಸ ಬೇಕೋ? 

“ ಬೇಡ. ಅದು ಸರಿ, ನಿಂಗನನ್ನು ಎಲ್ಲಿ ಹಿಡಿದೆ. ” 

“ ಗಂಗಾಧರನನ್ನು ಗುರುಗಳ ಮನೆಗೆ ಕಳಿಸಿ ನಿಂಗನನ್ನು ಕರೆಸಿಕೊಂಡು 
ಅವನಿಗೆ ಒಳ್ಳೆಯ ಮಾತನಾಡಿ ಕೈಗೆ ಒಂದು ರೂಪಾಯಿ ಕೊಟ್ಟು ಕಳಿಸ 
ಬೇಕಾಯಿತು. ಗಂಗಾಧರನಿಗೆ ನಿಮ್ಮ ಮನೆ ಗೊತ್ತಿಲ್ಲ.” 


ನಬಿಸಾರ್ನಭೌನು ೫೫ 


ಹಾಗಾದರೆ ನಿನಗೆ ಒಂದು ರೂಸಾಯಿ ಸಾಲ ತೀರಿಸಬೇಕಾಯಿತು. ” 

ಅವಳೂ ನಕ್ಕಳು. ಅವನೂ ನಕ್ಕ. ಮರುಕ್ಷಣವೇ ತನ್ನೆಲ್ಲಾ 
ಭೋಗ ವಿಲಾಸಗಳೂ ನೀಲನ ಖರ್ಚಿನಲ್ಲಿಯೇ ಕಳೆಯುತ್ತಿರುವುದು ಜ್ಞಾಪ 
ಕಕ್ಕೆ ಬಂದು ಒಂದು ರೂಸಾಯಿನ ಪ್ರಸ್ತಾಸ ಮಾಡಿದುದಕ್ಕೆ ನಾಚಿದ. 

"ಹೀಗೆ ನಾನು ಬಂದು, ಹಗಲೂ ರಾತ್ರಿ ಇಲ್ಲಿ ಕಳೆಯುವುದು 
ನ್ಯಾಯನೇ ನೀಲಾ? ? 

“ ಇದೇನು ಹೀಗೆ ಕೇಳುತ್ತೀರಿ. ನನ್ನ ಮನೆಯಲ್ಲಿ ನಾನು 
ಸ್ವತಂತ್ರಳು. 1 

“ ನಿನ್ನ ತಾಯಿ ಏನಂದುಕೊಂಡಾಳ............... ನಿನ್ನ ಯಜಮಾನ 

"ಆ ಚಿಂತೆ ಈಗೇಕೆ. ನನ್ನ ಬಾಳು ಸಾಕಷ್ಟು ಕಷ್ಟದಲ್ಲಿ ಬೆಳೆದಿದೆ. 
ಈಗ ಸುಖದ ಕನಸು ಕಾಣುತ್ತಿರುವಾಗ ಕಹಿ ನೆನಪುಗಳೇಕೆ? ” 

4 ಸುಖ ಕನಸು ನೀಲಾ. ಇಂದಿನ ಸುಖ ನಾಳೆ ಯಾವ ಪ್ರತಿಕ್ರಿಯೆ 
ಯನ್ನು ತಂದೊಡ್ಡು ವುದೋ?? 

“ ಹಾಗೆಂದು ಜೀನಮಾನವನ್ನೆಲ್ಲಾ ಗೋಳಿನಲ್ಲೇ ಕಳೆಯೋಣವೇ?? 


"ಆ ಮಾತು ಸಾಕು ದೊರೆ.” ಎಂದು ನುಲಿಯುತ್ತಾ ರಾಜನ 
ತೊಡೆಯ ಮೇಲೆ ಮಲಗಿದಳು. ಒಂದು ಕೈಯಿಂದ ರಾಜನ ಮಂಂಗುರುಳ್ಳು 
ಮುಖವನ್ನು ನೇವರಿಸುತ್ತಾ “ ನನ್ನ ಕ್ಸ ಬಿಡಬೇಡಿ ದೊರೆ. ” ಎಂದಳು. 

“ ನನ್ನ ಕ್ಕ ಹಿಡಿದಿರುವವಳು ನೀನು. ಆ ಮಾತು ನಾನು ಹೇಳ 
ಬೇಕಾಗಿದೆ. ” 

“ಇನ್ನೂ ನೀವು ನನ್ನದು ನಿಮ್ಮದು ಎಂದು ಭೇದವೆಣಿಸುತ್ತೀರಲ್ಲಾ. ” 

4 ಗಂಡಸಿನ ಮನಸ್ಸಿನಿಂದ ಆ ಭೇದ ದೂರನಾಗುವುದಿಲ್ಲ ನೀಲಾ. ? 

“ ನಾನೇನು ನಿಮಗೆ ಕಿರಿಟಿ ಹೊರೆಸಿರುವುದು. ಇವತ್ತಲ್ಲ ನಾಳೆ 
ನೀವು ಇದಕ್ಕೆ ನೂರರಷ್ಟು 'ಮಾಡೇ ಮಾಡುತ್ತೀರಿ. ಆದರೆ ನಾನು ಏನೂ 
ಬಯಸುವುದಿಲ್ಲ. ” 


೫ ೬ ನಟಿಸಾನ್ವಭೌೌನು 


“ನಾನು ದರಿದ್ರ. ನೀನು ನನ್ನಿಂದ ಬಯಸುವುದಾದರೆ ನನ್ನ 
ದಾರಿದ ದಧ್ರ್ಯದ ಭಾಗ ಬರು: ಚ 

ಆಗಲಿ, ಅದಕ್ಕೂ ನಾನು ಸಿದ್ಧ. ಕ 

“ ನಿನಗೆ ಮರುಳು ಹಿಡಿದಿದೆ. ” 

" ಹೋಗಲಿ. ಮುಂಡೆ ಏನು ಮಾಡಬೇಕೆಂದಿರುವಿರಿ? 

ಹೇಳಿದರೆ ನೀನು ನಗಬಹುದು. '' 


“ಇಬ್ಬ ಹೇಳಿ, ೫ 

"4 ನಾಟಕಕ್ಕೆ ನನ್ನ ಜನ್ಮ ನಿನೇದನ ಮಾಡಬೇಕೆಂದಿದ್ದೇನೆ. ” 

4 ಸಮ ೨ತಹೆವರು ನಾಟಕಕೆ ಸೇರುವುದೇ? ” § 

“ ನಮ್ಮ ಂತೆಹವರ. ಅಲ್ಲಿ ಇಲ್ಲವೆಂದೇ ಅದರ ಸ್ಥಿತಿ ಇಷ್ಟು ಹಾಳಾಗಿರು 


ವುದು, ? 

“ ಲೋಕ ಏನನ್ನುತ್ತದೆ? ” 

4 ಕ.ಲಗೆಟ್ಟು ಪೋಲಿಯಾದ ಅನ್ನುತ್ತದೆ. ಅನ್ನುವವರು ಮಾತು 
ಕಟ್ಟಿ ಕೊಂಡು ಹೋದರೆ ಎಲ್ಲಿಗೆ ಪೂರೈಸುವುದು. ಲೋಕದ ಮಾತೇ 
ನಡೆದಿದ್ದರೆ ಇವತ್ತು ಜಗತ್ತಿನಲ್ಲಿ ಸಂಗೀತ, ಸಾಹಿತ್ಯ ಯಾವದೂ 
ಇರುತ್ತಿರಲಿಲ್ಲ. ” 

“ ನಿಮಗೆ ನೀತಿ ಹೇಳುವಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ಆದರೆ 
ನನ್ನನ್ನೇನು ಮಾಡುವಿರಿ? ” 

4 ಹಾಗದರೆ ವಾಸಃ 2 

“ಕಂಪೆನಿ ಮುಡಿಕೊಂಡು ನೀವು ಊರೂರಿಗೆ ಹೋದರೆ ನನ್ನ ಗತಿ?” 

" ನೋಡೋಣ, ಎಲ್ಲಾ ನನ್ನ ಇಚ್ಛೆ ಯಂತೆಯಾದರೆ ನಿನ್ನ ಬಿಟ್ಟು 
ಹೋಗುತ್ತೇನೆಯೇ? ನಿನಗಿಂತಲೂ ಚೆನ್ನಾ ಕುವ ರಾಣೀ ಸಾರ್ಟಿಗೆ 
ಯಾರು ಸಿಕ್ಕ ಬೇಕು. ” 


Ke ಜ್‌ RY, ತಾ ಸಾ » ಎಂದು ಉದ್ವೇಗದಿಂದ ಎದ್ದು ಕುಳಿತಳು. 
“ ನಿಜವೇ ರಾಜಾ, ನನ್ನ ಕೈಯಲ್ಲಿ ಪಾರ್ಟು ಮಾಡಿಸುತ್ತಿ ರಾ? ” 
(ಯಾಕಾಗಬಾರದು. ” 


ನೀಲನಿಗೆ ಹಿಡಿಸಲಾರದಷ್ಟು ಸಂತೋಷವ್ಯಾಯಿತು. 


ನಟಿಸಾರ್ನಭೌಮ ೫೭ 


ರಾಜ ಪಾತ್ರದ ದೃಷ್ಟಿಯಿಂದ ಒಮ್ಮೆ ನೀಲನನ್ನು ನೋಡಿದ. 
" ಏಕಾಗಬಾರದು. ರೂಪ ಯಗೌನನ್ಕ ಸಂಗೀತ ಎಲ್ಲೂ ಇದೆ. ಬಾಯಲ್ಲಿ 
ಮಾತುಗಳು ಸ್ಪಷ್ಟವಾಗಿ ಹೊರಡುತ್ತವೆ. ನಾನು ನಾಯಕ, ನೀಲಾ 
ನಾಯಕಿ ಮಾಡಿದರೆ ನಾಟಕ ನಿಜವಾಗಿಯೂ ಚೆನ್ನಾ ಗಬಹುದು. ” ಎಂದು 
ಭಾವಿಸಿದ. 

ಮಾರನೆಯ ಬೆಳಿಗ್ಗೆ ರಾಜನನ್ನು ಕಳುಹಿಸಿಕೊಡುವಾಗ ನೀಲಾ 
ಅರೆಜೀನವನೂಗಿ ಬಿಟ್ಟಿದ್ದಳು. ಅನಳ ಕಣ್ಣಲ್ಲಿ ಚಿಲುಮೆ ಚಿಮ್ಮುತ್ತಿತ್ತು. 
ರಾಜ ಎಷ್ಟು ಸಮಾಧಾನ ಹೇಳಿದರೂ ಅವಳಿಗೆ ಸಮಾಧಾನವಾಗದು. 
ಬೇಗ ಬರುತ್ತೇನೆಂದು ಮತ್ತೆ ಮತ್ತೆ ಅವಳ ಮನಸ್ಸಿಗೆ ಧೈರ್ಯ ತರ 
ಬೇಕಾಯಿತು. ಬೆಳಿಗ್ಗೆ ಆರಂಭನಾದ ಸಮಾಧಾನ ಪ್ರಕರಣ ಮುಗಿಯುವ 
ಹೊತ್ತಿಗೆ ಸೂರ್ಯ ನೆತ್ತಿಯ ಮೇಲೆ ಬಂದಿದ್ದ. ರಾಜನ ಮನಸ್ಸೂ 
ಭಾರವಾಗಿತ್ತು. ವಿಯೋಗ ಅವನಿಗೂ ಪ್ರಿಯವಾಗಿರಲಿಲ್ಲ. ವಿಧಿಯಿಲ್ಲದೆ 
ಅವಳನ್ನು ಬಿಟ್ಟು ಮನೆಯ ಕಡೆ ನಡೆದ. 

ರಾಜನಿಗೆ ದೊಡ್ಡ ಚಿಂತೆ ಅದರ ಜತೆ ಭಯ ಹುಟ್ಟಿತ್ತು. “ ತಂದೆ 
ಊರಿಗೆ ಬಂದು ಬಿಟ್ಟಿದ್ದರೆ ಏನು ಗತಿ” ಮನೆ ತಲುಪಿದನನೇ ಮೊದಲು 
ಜೀವಕ್ಸನನ್ನು ಕೇಳಿ, ತಂದೆ ಇನ್ನೂ ಬಂದಿಲ್ಲವೆಂಬುದನ್ನು ದೃಢಮಾಡಿಕೊಂಡ 
ಮೇಲೆ ಹಾಯಾಗಿ ಉಸಿರಾಡುವಂತಾಯಿತು. ಸೀತಮ್ಮ ಎದ್ದು ಓಡಿ 
ಯಾಡುತ್ತಿದ್ದಳು. ಅವಳ ಮುಖಭಾವ ಗಂಭೀರವಾಗಿಬಿಟ್ಟತ್ತು. ಎಂದಿನಂತೆ 
ಮಾತನಾಡಿಸಲಿಲ್ಲ. ಕೂಡಲೆ ಕಾಫಿ ಮಾಡಿ ತಂದು ಕೈಗೆ ಕೊಡಲಿಲ್ಲ. 
ಇನ್ನು ತಾನೂ ಬಿಂಕಮಾಡಕೂಡದೆಂದು ರಾಜನೇ ಮಾತು ಶೆಗೆದ; 

4 ಕೋಪವೇ ಸೀತಾ?” 

4 ಕೋಪ ಎಕೆ?” 

ನಾನು ಮನೆಗೆ ಬರಲಿಲ್ಲಾಂತ. '' 

« ಹೂಂ, ಏಕೆ ಬರಲಿಲ್ಲ?” 

4 ಅಚ್ಚು ತನ ಭಾವನಿಗೆ ಸಖತ್‌ಕಾಹಿಲೆಯಂತ ತಂತೀ ಬಂದಿತ್ತು. 
ಅವನೂ ಹೊರಟು ನಿಂತಿದ್ದ. ಬಲವಂತ ಮಾಡಿ, ನನ್ನನ್ನು ಎಳೆದುಕೊಂಡು 
ಹೋದ. '' 

6 


೫೮ ನಟಸಾರ್ವಭೌಮ 


«ಹೀಗೆ ಹೋಗಬೇಕಾಗಿದೆಯಂತ ಹೇಳಿ ಕಳಿಸೋದಕ್ಕೂ 
ಆಗಲಿಲ್ವೇನು.'' 

ಅಲ್ಲಿ ಗೋಳು, ಗಡಿಬಿಡಿಯಲ್ಲಿ ಯಾರನ್ನ ತರಲಿ, ಯಾರ ಕೈಯಲ್ಲಿ 
ಹೇಳಿಕಳಿಸಲಿ. '' 

" ಕಾಹಿಲೆಯವರಿಗೆ ಹೇಗಿದೆ? ” 

4 ಸಣ್ಣಗೆ ಲಕ್ವ ಹೊಡೆದಿದೆ. ಗುಣವಾಗತ್ತೇಂತ ಡಾಕ್ಟರು ಹೇಳಿದರು.” 

“ ಏಳಿ ಹೊತ್ತಾಯ್ತು, ಸ್ನಾನಮಾಡಿ ಅಡಿಗೆಯಾಗಿದೆ. '' 

“ ಕೋಸ ಬಿಟ್ಟೆಯಷ್ಟೆ. ' 

ನಿಮ್ಮ ಮುಖ ನೋಡಿದಾಗಲೇ ಕೋಪ ಹೋಗಿತ್ತು.” 

“ ಹಾಗಾದರೆ ಸುಳ್ಳು ಸುಳ್ಳು ನಟಿಸಿದೇ ಅನ್ನು.” 

“ಆ ನಾಟಕ--ನಟಿನೆ ಎಲ್ಲಾ ನಿನ್ಮು ನಾಲಿಗೇ ಬಿಟ್ಟಿದ್ದೇನೆ. ಕಾಫಿ 
ಬೇಕಾಗಿತ್ಲೇನೋ? 

i ಕೊಟ್ಟರೆ ಕುಡಿದು ಸ್ತಾನ ಮಾಡುತ್ತೇನೆ.” 

8 ಊಟಕ್ಕೆ ಮುಂಚೆ ಕಾಫಿ ಕುಡಿದರೆ ಇನ್ನು ಅನ್ನ ನಿತು ಸೇರುತ್ತೆ. 13 

A ಸೇರದಿದ್ದರೆ ನೀನು ಬಿಡುತ್ತೀಯಾ. ಗಂಟಿಲು ಬಿಡಿಸಿ ಗಿಡಿದು 
ತುಂಬುತ್ತೀ. '' 

ಸೀತಮ್ಮ ನಗುತ್ತಾ ಕಾಫಿ ತರುವುದಕ್ಕೆ ಹೋದಳು. 

ಲೆ 

ಪರೀಕ್ಷೆ ಹತ್ತಿ ರವಾಗುತ್ತ ಬಂತು. ಗೆಳೆಯರು ಸಿಕ್ಳು ವುದೇ ದುರ್ಲಭ 
ವಾಗುತ್ತ ಬಂತು. ದೇವದಾಸ ಡಿಗ್ರಿಯಾದ ಕೂಡಲೆ ರೆವಿನ್ಯೂ ಪ್ರೊಬೆಷನರಿ 
ನಾವಿ.ನೇಷನ್‌ ಹೊಡೆಯ ಬೇಕೆಂದು ಲೆಕ್ಕಹಾಕಿಕೊಂಡು ಪುಸ್ತಕಗಳಿಗೆ ಬಲ 
ವಾಗಿ ಗಂಟುಬಿದ್ದಿದ್ದ. ನಾಪಾಸಾಗಿ ಬಿಟ್ಟರೆ ಮನೆಯಲ್ಲಿ ಶಾಲೆಯನ್ನೆಲ್ಲಿ 
ಬಿಡಿಸಿಬಿಡುವರೋ ಎಂಬ ಭಯ ಸೀತಾರಾಮೂಗೆ. ತಿರುಮಲ, ಅಚ್ಚುತ 
ಕೂಡಿ ಅಭ್ಯಾಸ ನಡೆಸಿದ್ದರು. ಅಮಾವಾಸ್ಯೆ ಗೊಮ್ಮೆ ಪೌರ್ಣವಮಿಗೊಮ್ಮೆ 
ಗೆಳೆಯರು ಯೂನಿಯನ್ನಿ ನಲ್ಲಿ ಸೇರುತ್ತಿದ್ದರು. ಆಗಲೂ ಸರೀಕ್ಷೆ ಪಠ್ಯ 
ಪುಸ್ತಕಗಳ ಮಾತೇ ಸಾಗುತ್ತಿತ್ತು. ಯೂನಿಯನ್‌, ನಾಟಕ ಕೆಲವು ಕಾಲ 
ವಿಶ್ರಾಂತಿಸಡೆಯಬೇಕಾಗಿತ್ತು. 


ನಭೆಸಾರ್ನಭೌನು ೫೯ 


ರಾಜನಿಗೆ ಪರೀಕ್ಷೆಯ ಚಿಂತೆಯಿರಲಿಲ್ಲ. ಚೆನ್ನಾಗಿ ಓದಿ ಮುಂದೆ ಡಿಗ್ರಿ 
ತೆಗೆದುಕೊಳ್ಳ ಬೇಕೆಂಬ ಆನಿ ಅವನಿಗೆ ಎಳ್ಳೆ ಸ್ಫೂ ಇರಲಿಲ್ಲ. ಶಾಲೆಯ ಪುಸ್ತಕ 
ee ತಲೆಬೇಸರ ಬಂದು ಬಿಡುತ್ತಿತ್ತು. ಈ ವರ್ಷ ಪರೀಕ್ಷೆಗೆ ಕುಳತ 
ಸ್ತ್ರಮಾಡಿ ಮುಂಡೆ ಕಾಲೇಜಿಗೆ ಕರಣ ಹೊಡೆದುಬಿಡುವುಡೆಂದು ಅವನು 

ನಶ ಸಿಕೊಬಡಿದೆ ನು. 


ಸಂಗೀತ ಶಿಕ್ಷಣದ ಜತೆಗೆ ಹ್ಯಾಂಲೆ 5೪" ನಾಟಕದ ಭಾಷಾಂತರ ಕಲಸ 
ಹುರುಪಿನಿಂದ ಸಂಗೀತದಲ್ಲಿಯೂ ಗುರುಗಳು ಬೆರಗಾಗು ವಷ್ಟು 
ಮುಂದೆ ಹೋಗಿದ್ದ. ಸ್ಥ ಸ್ವಬುದ್ಧಿ ಯಿಂದ ರಾಗವನ್ನು ಬೆಳಸಿ ಮೂರುಕಾಲಗಳಲ್ಲಿ 
ಹಾಡುತ್ತಿದ್ದ. ಸರಂಸ ಯನ್ನು ಬಿಡದೆ ತನ್ನ ವೈಯಕ್ತಿಕ ದಾರಿಯೊಂದನ್ನು 
ಅವನು ನಿರ್ದೇಶಿಸಿಕೊಳ್ಳು ತ್ತಿದ್ದ. ಊರಿನಲ್ಲಿ ಎಲ್ಲಿ ಯಾರ ಸಂಗೀತ ಕಛೇರಿ 
ಯಾದರೆ ರಾಜ ತಪ್ಪದೆ ಹೋಗುತ್ತಿ ದ್ರ. ಅವರಲ್ಲ ಸಂಗ್ರಹಿಸಲು ಯೋಗ್ಯ 
ನಾದ ವಿಷಯಗಳು “ಸಿಕ್ಕಿದರೆ, ಮೆನೆಗೆ ಬಂದು ಅವುಗಳನ್ನು ಕೂಡಲೆ ಪಾಠ 
ಮಾಡಿಕೊಳು ತ್ತಿದ್ದ. 

ರಾಜನ ಸಂಗೀತ ಪ್ರತಿಭೆಯಲ್ಲಿ ನ ನಂಬಿಕೆಯಿಟ್ಟಿದ್ದ ವಳೆಂದರೆ 
ನೀಲಾ. ಅವಳ ಕಣ್ಣಿ ಗೆ ಅವು ಪ್ರತ್ಯ ಕ್ಷ ತ್ಯಾಗರಾಜ ಸ್ವರೂಪು. ಅನನು 
ಬಂದಾಗ ತಾನೇ ತುಬೂರಿ ಅವನನ್ನು ಹಾಡಲಿಕ್ಕೆ ಹೆಚ್ಚು 
ತ್ತಿದ್ದಳು. ತಂಬೂರಿಯ ಹಂಕಾರ ಕಿವಿಗೆ ಬಿದ್ದರೆ ಸಾಕ್ಕು ರಾಜ ತಲ್ಲೀನ 
ನಾಗಿ ಬಿಡುತ್ತಿದ್ದ. 

ಪರೀಕ್ಷೆ ತೀರ ಸಮೀಪಕ್ಕೆ ಬಂತು. ಊರಿನ ಸಂಗೀತಾಭಿಮಾನಿಗಳು 
ಪ್ರಸಿದ್ಧ ವಿದುಷಿ ಕೊಯಮತ್ತೂರು ತಾಯಮ್ಮನ ಕಛೇರಿಯನ್ನು ಏರ್ಪಡಿ 
ಸಿದ್ದರು. ರಾಜಾ, ನೀಲಾ ಅದಕ್ಕೆ ಹೋಗುವುದೆಂದು ನಿಶ್ಚಯಿಸಿದರು. ಆದರೆ 
ಬೇರೆ ಬೇಕೆ ಹೋಗುವುದು ಬೇಕೆ ಬೇರೆಯಾಗಿ ಮನೆಗೆ ಹಿಂದಿರುಗುವುದೆಂದು 
ಗೊತ್ತಾಯಿತು. 

ತಾಯಿ ಪಂಡಿತ ಪಾಮರರಿಬ್ಬರೂ ರಂಜನೆಯಾಗುವಂತೆ ಹಾಡಬಲ್ಲ 
ಕಲಾನಿದೆಯಾಗಿದ್ದಳು. ಶಾಸ್ತ್ರಜ್ಞಾನ, ಕಲಾಮಾಧುರ್ಯಗಳೆರಡೂ ಅವಳೆ 
ಹಾಡಿಕೆಯಲ್ಲಿ ಸಮಸಮವಾಗಿ ಕೂಡಿದ್ದವು. ಮತ್ತೆ ಲಯವಿನ್ಯಾಸ ಫೆ 
ಆಕೆಯ ಸಾಗೀತ ಸುಪ್ರಸಿದ್ಧವಾಗಿತ್ತು. 


೬೦ ನಬಿಸಾರ್ನಭೌಮ 


ತಾಯಮ್ಮ ಕೆಲವು ಕೀರ್ತನೆಗಳನ್ನು ಮುಗಿಸಿ ಅಷ್ಟಪದಿ, ಜಾವಡಿ 
ಗಳನ್ನು ತೆಗೆದುಕೊಂಡಳು. ಜಾನಡಿಗಳನ್ನು ಅಷ್ಟು ರಸವತ್ತಾಗಿ ರಾಜ 
ಯಾರ ಬಾಯಲ್ಲಿಯೂ ಕೇಳಿರಲಿಲ್ಲ. ಭಕ್ತಿ, ಶೃಂಗಾರ ತುಂಬಿ ಅವಳು ಹಾಡು 
ತ್ತಿದ್ದ ಜಾವಡಿಗಳನ್ನು ಕೇಳಿ ಶ್ರಾ ನಕರ. ನುಗ್ಗೆ ಇದರು. ರಾಜನಿಗಂತೂ 
ಹೊಸ ಲೋಕ ಒಂದನ್ನು ಹ 


ಕಛೇರಿ ಮುಗಿಯುತ್ತಲು ರಾಜ ಒಂದು ನಿರ್ಜನ ತಾಣದಲ್ಲಿ ಹೋಗಿ 
ಕುಳಿತು ವಿದುಷಿ ಹಾಡಿದ ಜಾವಡಿಗಳನ್ನು ಪಾಠಮಾಡಿಕೊಳ್ಳ ಲೆತ್ತಿ ಸಿದ. 
ಅವಳ ಮಾರ್ಗವನ್ನು ಅನುಕರಿಸುತ್ತಾ ಅವನಿಗೆ ಬೆಳಕು ಚರತ ತು. 
ಶಾಕುಂತಲ ಬಾ| ಒಂದು ಹಾಡನ್ನು ತೆಗೆದುಕೊಂಡು ಜಾವಡಿಯ 
ಮಟ್ಟಿನಲ್ಲಿ ಹಾಡಿದ. ಒಂದಕ್ಕೊಂದು ಹಾಲು- ಜೇನಿನಂತೆ ಕೂಡಿದುದನ್ನು 
ಹಡ ಅವನ ಮನಸು ) ಪರಮಾನಂದ ಪಡೆಯಿತು. 

ಮಾರನೆಯ ೧೩೫ ತನ್ನ ಶೋಧವನ್ನು ನೀಲನಿಗೆ ವರ್ಣಿಸಿ ಜಾವಡಿ 
ಮಟ್ಟಿನಲ್ಲಿ ತ ಇನು ಕೂಡಿಸಿದ ಶಾಕುಂತಲ ನಾಟಕದ ಹಾಡನ್ನು ಹೇಳಿದ. 
ನೀಲನಿಗೆ ಸರಮಾಶ್ಚ ರ್ಯವಾಯಿತು, ತಾನು ರಾಜನ ಸಂಗೀತ ಪ್ರತಿಭೆಯ 
ಬಗ್ಗೆ ಭಾವಿಸಿದುದು "ತನ್ನ ಲನೆಂದು ಅವಳಿಗೆ ಭಾಸವಾಯಿತು. 

"ಹೇಗೆ ಕೂಡತ್ತೆ. ನೀಲಾ?” 

“ ಸೊಗಸಾಗಿ ಕೂಡಕ್ತಿ. ಈ ಹೂಡಿಕೆ ಜನಗಳ ಮನಸ್ಸನ್ನು ಸೂರೆ 
ಗೊಳ್ಳು ತ್ತದೆ. 31 

4 ಕೀರ್ತನೆಯ ಧಾಟಿಯಲ್ಲಿ ನಾಟಕದ ಮಟ್ಟಗಳನ್ನು ಹಾಡುವುದು 
ಏಕೋ ನನಗೆ ಅಷ್ಟು ಹಿತವಾಗಿ ಕಾಣುತ್ತಿರಲಿಲ್ಲ. ಅದಕ್ಕೆ ಬೇರೆ ಮಾರ್ಗ 
ವನ್ನು ಹುಡುಕುತ್ತಿದ್ದೆ. ಅನಾಯಾಸವಾಗಿ ತಾಯಮ್ಮ ನನಗೆ ಬೆಳಕು 
ಕಾಣಿಸಿದಳು. ? 

“ ಆಕೆ ಅದನ್ನು ಅನೇಕ ವರ್ಷಗಳಿಂದ ಹಾಡುತ್ತಲೇ ಇದ್ದಾರೆ. ಆದರೆ 
ಬೆಳಕನ್ನು ಕಂಡದ್ದು ನಿಮ್ಮ ಪ್ರತಿಭೆಯ ಪ್ರಭಾವ. ” 

£1! ಹಾಗು ಆಕೆ ಸಾಕ್ಸ್ಟಾತ್‌ ಸರಸ್ವತಿ, ನನಗೂ ಅಷ್ಟು 
ಭಿಕ್ಷೆ ನೀಡಿದ್ದಾಳೆ.” 

| ನಿಮ್ಮ ನಿನಯ ಯಾರನ್ನಾದರೂ ಮೂಕರನ್ನಾಗಿಸುತ್ತದೆ. ? 


ನಟಿಸಾರ್ವಭೌಮ ೬೧ 


| ವಿದ್ಯೆ ವಿಲ್ಲ ಬುದ್ದಿ ಯಿಲ್ಲ, ಸ್ವಲ್ಪ ನಿನಯವೂ ಬೇಡವೇ?” 

“ ನಮ್ಮ ಸಂಗೀತಗಾರರನ್ನು ಕಾಣಿರಿ.” 

(( ಏಕೆ 9 ೨೨ 

“ ನಾಲ್ಫು ಕೀರ್ತನೆ ಹಾಡುವುದಕ್ಕೆ ಬರುವುದಕ್ಕಿಲ್ಲ ಅವರು ಎಲ್ಲಾ 
ವಿದ್ವಾಂಸರ ಗುಣದೋಷಗಳನ್ನು ಅಳೆದು ಸುರಿಯಲು ಮೊದಲುಮಾಡು 
ತ್ತಾರೆ. ?' 

“ ಅದರಿಂದ ಅವರಿಗೇ ಹಾನಿ. ಅವರ ವಿದೈ ಅರ್ಧದಲ್ಲಿಯೇ ನಿಂತು 
ಹೋಗತ್ತೆ. ” 

“ ಸತ್ಯವಾದ ಮಾತು. '' 


ಸಂಗೀತ ವಿದ್ಯ ಆಕಾಶದಷ್ಟು ವಿಸ್ತಾರವಾಗಿದೆ ಸಮುದ್ರದಷ್ಟು 
ಆಳವಾಗಿದೆ. ಎಷ್ಟು ಕಲಿತರೂ ಕಲಿತೆವೆನಿಸುವುದಿಲ್ಲ. ಕಲಿಯುತ್ತ ಕಲಿ 
ಯುತ್ತ ನನಗೆ ಗೊತ್ತಿರುವುದು ಎಷ್ಟು ಸ್ವಲ್ಪ ಎಂಬ ಜ್ಞಾನವುಂಬಾಗುತ್ತದೆ. 
ಸಾಗರದ ಮೇಲೆ ಮೇಲೆ ಹುಡುಕಿದರೆ ಜೊಂಡು, ಕಸರೆ ಸಿಕ್ಕುತ್ತದೆ. 
ಪ್ರಾಣವನ್ನು ನಿರ್ಲಕ್ಷಿಸಿ ಆಳವಾಗಿ ಮುಣುಗಿದರೆ ಅಸರೂಸವಾದ ರತ್ನ 
ಮುತ್ತುಗಳು ದೊರೆಯುತ್ತದೆ.” 

“ ಆದರೆ ಜನಕ್ಕೆ ಬೇಕಾಗಿರುವುದು ಮುತ್ತು ರತ್ನೆನಲ್ಲ ಜೊಂಡು 
ಸರಿ. * 

“ ತಪ್ಪು ತಿಳುವಳಿಕೆ. ನಿಜನಾದ ವಿದ್ಯಾರ್ಥಿ ಜನಗಳನ್ನು ಪರಿಗಣ 
ನೆಗೇ ತೆಗೆದುಕೊಳ್ಳು ವುದಿಲ್ಲ. ಅನರಿಗೆ ಬೇಕಾಗಲಿ ಬೇಡನಾಗಲಿ ತನ್ನ 
ಮುತ್ಮುರತ್ನಗಳನ್ನೇ ನೀಡುತ್ತಾನೆ. ಚ 

i; ಜನಕ್ಕೆ ಬೇಡದಿದ್ದರೆ ಅವನು ನೀಡಿ ಏನು ಸಾರ್ಥಕ. 

“ ಅದರಿಂದ ಅವರಿಗೇ ನಷ್ಟ, ಅವನಿಗೇನೂ ಇಲ್ಲ. ಜನ ಬೇಡನೆಂದ 
ಕೆಂದು ಮುತ್ತುರತ್ನೆಗಳು ಕಂದುವುದಿಲ್ಲ ಕುಂದುವುದಿಲ್ಲ--ಅವುಗಳ ಬೆಲೆ 
ತಗ್ಗು ವುದಿಲ್ಲ.” 

ಈ ತತ್ತ್ವ ಸಾಮಾನ್ಯರಿಗೆ ಅರ್ಥವಾಗುವುದಿಲ್ಲ ದೊರೆ. '' 

* ನಾನು ಅರ್ಥ ಮಾಡಿಸುತ್ತೇನೆ ನೀಲಾ. ತಾಯನ್ಮನ ಕೃಪೆಯಿಂದ 
ಇಂದು ನಾನು ಸಂಪಾದಿಸಿಕೊಂಡಿರುವ ಜ್ಞಾನವನ್ನು ನಮ್ಮ ಜನಗಳ 


೬೨ ನಟಸಾರ್ವಭೌಮ 


ಮುಂದಿಡುತ್ತೇನೆ. ನಾಟಕದ ಸಂಗೀತನೆಂದಕೆ "ರಂಗೀತ'ವೆಂಬ ಭಾವನೆ 
ಯನ್ನು ಹೋಗಲಾಡಿಸಿ ಹೊಸ ಭಾವನೆಯನ್ನು ಬಿತ್ಮುತ್ತೇನೆ. ಚಿ 

“ ದೇವರು ಒಳ್ಳೆಯದನ್ನು ಮಾಡಲಿ?” ಎಂದು ನೀಲಾ ಮನಸಾರೆ 
ಹಾರ್ಳೈ ಸಿದಳು. 

ರಾಜನ ತಂದೆಗೆ ಅವನ ಪಾಠಪ್ರವಚನ ಸ್ವಲ್ಪವೂ ತ್ಸನ್ಲಿಕರವಾಗಿರ 
ಲಿಲ್ಲ. ಪರೀಕ್ಷೆ ಹತ್ತಿರ ಬಂದರೂ ರಾಜ ಪಠ್ಯಪುಸ್ತಕಗಳನ್ನು ಗಮನಿಸದಿರು 
ವುದನ್ನು ಕಂಡು ಸ್ವಲ್ಪ ಕೆಟಿಕಟಿಯಾದರು. ಒಂದು ದಿನ ಮಗನನ್ನು ಕರೆದು 
“ ನಿನ್ನ ಪರೀಕ್ಷೆ ಯಾವಾಗಪ್ಪಾ ರಾಜಣ್ಣ ?'” ಎಂದರು. 

«ಮುಂದಿನ ತಿಂಗಳು” 

“ ಫಾಠಗಳಲ್ಲಾ ನೊಡಿಕೊಂಡಿದ್ದೀಯಾ [1 

4 ನೊಡಿಕೊಂಡಿದ್ದೇನನ್ರಾ, ಕ್ಲಾಸು ಪರೀಕ್ಷೆ ಅಷ್ಟೇನೂ ಹಿಂಸೆಯಿಲ್ಲ.” 

“ ನೀನು ಪುಸ್ತಕ ಹಿಡಿದದ್ದೇ ನಾನು ನೊಡಲಿಲ್ಲ. 

ಪಾರ್ಕಿನಲ್ಲಿ ಕುಳಿತು ನ:ನೂ ಅಚ್ಚುತ ಓದುತ್ತೇವನ್ಪಾ. ಡಿ 

ಚಿನ್ನಾಗಿ ಓದಪ್ಪಾ. ನಾನಂತೂ ಒಂದು ಬಿ. ಎ. ಪಾಸುಮಾಡಲಿಲ್ಲ. 
ನೀನಾದರೂ ಓದಿ ಮುಂದಕ್ಕೆ ಬಂದರೆ ವಂಶಕ್ಟ್ರೂ ಕೀರ್ತಿ, ನನಗೂ ಹೆಮ್ಮೆ? 

“ ಆಗಲಪ್ಪಾ '” ಎಂದು ಹೇಳಿದ. ತಂದೆಯವರ ತರ್ಕ ಅವನ ಮನ 
ಸ್ಸಿಗೆ ಹಿಡಿಯಲಿಲ್ಲ. ಅರ್ಥವಿಲ್ಲದ ಡಿಗ್ರಿಗಳನ್ನು ಹಚ್ಚಿಕೊಂಡು ಸರ್ಕಾರದ 
ಗುಲಾಮಗಿರಿ ಮಾಡಿದರೆ ವಂಶಕೀರ್ತಿ ಬೆಳೆಯುವ ಹಾಗಿದ್ದರೆ ಆ ಕೀರ್ತಿ 
ಸಾಧಿಸಲು ಅಷ್ಟೇನು ಯೋಗ್ಯವಾದುದಲ್ಲನೆಂದು ಅವನ ತರ್ಕ. 

ನಿರೀಕ್ಸಿಸಿಕೊಂಡಿದ್ದ ಪರೀಕ್ಷೆ ಬಂದದ್ದೂ ಆಯಿತ್ಕು ಮುಗಿದದ್ದೂ 
ಆಯಿತು. ದೇವದಾಸ್‌ ತನಗೆ ಫಸ್ಟ್‌ ಕ್ಲಾಸ” ಖಂಡಿತ ಎಂದು ಸಾರಿದ. 
ಸೀತಾರಾಮು ಒಂದು ಸೆಕಂಡ್‌ ಕ್ಲಾಸು ಬಂದರೂ ಬರಬಹುದು ಎಂದ. 
ತಿರುಮಲ, ಅಚ್ಚತ ಪ್ಯಾಸಾಗತ್ತ ಎಂದು ಧೈರ್ಯವಾಗಿದ್ದರು. ರಾಜ 
ಮಾತ್ರ “ನಾನು ಪ್ಯಾಸಾದರೆ ಅದು ಈ ಶತಮಾನದ ದೊಡ್ಮ ಪವಾಡ 
ಎಂದು ಇದ್ದುದನ್ನು ಇದ್ದಂತೆಯೇ ಹೇಳಿದ. 

ಪರೀಕ್ಷೆಯ ಕಳವಳ ಮುಗಿಯಲು ಯೂನಿಯಸನ್ಸಿ ಗೆ ಮತ್ತೆ ರೆಕ್ಕಪುಕ್ಕ 
ಹುಚ್ಚಿ ಗೊಂಡಿತು. ಗೆಳೆಯರ ಜತೆಗೆ ಇತರ ಕೆಲವರೂ ಕೂಡಿಕೊಂಡರು. 


ನಟಸಾರ್ವಭೌಮ ಹತ್ತಿ 


ನಿಟೀಲಿಗೆ ಮುನಿಯಪ್ಪನನ್ನೂ ಮೃದಂಗಕ್ಕೆ ರಾಮಯ್ಯನನ್ನೂ ತೆಗೆದು 
ಕೊಂಡರು. ನಾಟಕಾಭ್ಯಾಸ ಒಳ್ಳೆಯ ಭರದಲ್ಲಿ ಸಾಗಿತು. ಶಾಕುಂತಲ 
ಜತೆಗೆ “ ರಾಮನರ್ಮ-ಲೀಲಾವತಿ ಯನ್ನೂ ಅಭ್ಯಾಸಕ್ಕೆ ತೆಗೆದ.ಕೊಳ್ಳ 
ಲಾಯಿತು. ಗೆಳೆಯರು ಎಲ್ಲಾ ವ್ಯವಸ್ಥೆಯನ್ನು ನೋಡಿಕೊಂಡು ಬುಳ್ಳಪ್ಪನ 
ಕಂನೆನಿ ಬರುವುದನ್ನೇ ಎದುರು ನೋಡುತ್ತ ಕುಳಿತರು. 


ರಾಜ:ನಕುಂಟಿ ಬಳ್ಳಪ್ಪ “ ಶ್ರೀ ರಾಜರಾಜೇಶ್ವರಿ ಕರ್ಣಾಟಕ 
ನಾಟಕ ಸಭಾ” ಇತಿಹಾಸಪ್ರಸಿದ್ಧವಾಗಿತ್ತು. ಬಯಲು ನಾಟಕದ 
ದೆಸೆಯಿಂದ ಅದು ಮೇಲಕ್ಕೆದ್ದು ಹತ್ತಾರು ಫರಡೆಗಳ ಕಂಪೆನಿಯಾಗಿತ್ತು. 
ಅರವತ್ತು ಎಪ್ಪತ್ತು ನಟರಿಗೆ ಆಶ್ರಯಸ್ಸಾ ಸಪಾಗಿತ್ತು. ನಾಟಕದಲ್ಲಿ 
ಮೊದಲು ಡೈನನೊ ತಂದು ಎಲೆಕ್ಟ್ರಿಕ್‌ ದೀಪಗಳನ್ನು ಹಚ್ಚಿದ ಕೀರ್ತಿಯೂ 
ಬುಳ್ಳಪ್ಪನಿಗೆ ಸೇರಿತ್ತು. ಬುಳ್ಳಪ್ಪ ಧೈರ್ಯಶಾಲಿ ಸಾಹಸಿ. ಕಂಪೆನಿ 
ಹಲವು ಸಾರಿ ದಿವಾಳಿ ತೆಗೆದಿದ್ದರೂ ಮತ್ತೆ ಮತ್ತೆ ಕೂಡಿಸಿ ಹದಿನೇಳು 
ವರ್ಷಗಳಿಂದ ನಡಸಿಕೊಂಡು ಬಂದಿದ್ದ. 

ಜನ ಪ್ರೀತಿಯಿಂದ ಬುಳ್ಳಪ್ಪನ ಹೆಸರನ್ನು ಕುಂಟ ಬುಳ್ಳಪ್ಪ ಎಂದು 
ಮಾರ್ಪಾಟು ಮಾಡಿದ್ದರು. ಬುಳ್ಳಪ್ಪನ ಒಂದು ಕಾಲೇನೋ ಸ್ವಲ್ಪ ಕುಂಟು. 
ಆದರೆ ಪಾರ್ಟುಮಾಡುವಾಗ ಕುಂಟು ಕಾಲನ್ನೇ ಅಭಿನಯಕ್ಕೆ ಉಪಯೋಗಿಸಿ 
ಕೊಂಡು ತನ್ನದೇ ಆದ ಒಂದು ನವೀನ ನಡಿಗೆಯನ್ನು ನಿಯೋಜಿಸಿಕೊಂಡಿ 
ದನು. ಇತರ ಕಂಪೆನಿಗಳ ನಟರು ಅದನ್ನು ನೋಡಿಕೊಂಡು ತಾವು 
ಬುಳ್ಳಪ್ಪನ ಹಾಗೆ ನಡೆಯುವುದು ಅಭಿನಯದ ವೈಶಿಷ್ಟ್ಯ ಬಂದು 
ಭಾವಿಸಿಕೊಂಡಿದ್ದರು. 


ಕಂಪೆನಿ ಮಾಲೀಕನಾದವನು ಆದರ ಮುಖ್ಯ ಪಾತ್ರ ಗಳನ್ನು 
ಅಭಿನಯಿಸುತ್ತಿದ್ದುದು ವಾಡಿಕೆ. ಬುಳ್ಳಪ್ಪ ರಾವಣ, ಹಿರಣ್ಯ ಕಶಿಪ್ರು 
ವಾಲ್ಕ, ಕಂಸ ಮೊದಲಾದ ಪಾತ್ರಗಳನ್ನು ಮಾಡುತ್ತಿದ್ದನು. ಎರಡನೆಯ 
ರಾಜಾ ಪಾರ್ಟಿಗಳು (ಮುಖ್ಯ ಪಾತ್ರಗಳು) ರಾಮ್ಕ ಹಿರಣ್ಯಾಕ್ಷ ಸುಗ್ರೀವ, 
ಕೃಷ್ಣ ಇನೆಲ್ಲಾ ಸೂರಸ್ಪನ ನಾಲಿಗೆ ಬೀಳುತ್ತಿದ್ದವು. ಮಾತೆತ್ತಿದರೆ 
ಸುಡುಗಾಡು ಸುಡುಗಾಷು ಎನ್ನುತ್ತಿದ್ದು ದರಿಂದ ಸೂರಪ್ಪನಿಗೆ " ಸುಡುಗಾಡು 
ಸೂರಪ್ಪ” ಎಂಬ ಹೆಸರೇ ನಿಂತುಹೋಗಿತ್ತು. ರಾಣಿ ಸಾರ್ಟುಗಳನ್ನು 


೬೪ ನಟಸಾರ್ವಭೌಮ 


ಅತ್ತಿ ಗುಪ್ಪೆ ನೀಲಕಂಠ ಮಾಡುತ್ತಿದ್ದ. ಅವನು ಸ್ತ್ರೀಪಾತ್ರಗಳನ್ನು ಮಾಡುವ 
ವಯಸ್ಸು, ಆಕಾರಗಳನ್ನು ಮೂರಿದ್ದರೆ ಹೆಣ್ಣಿನ ಕಂಠನಿದ್ದುದರಿಂದ ಅವನ 
ಅಭಿನಯವನ್ನು ಪ್ರೇಕ್ಷಕರು ಸಹಿಸಿಕೊಂಡು ಚಟು ನಖ ನಕಲಿ 
ಮಾತ್ರಗಳಲ್ಲಾ ನೆಂಕೋಬನ ವೂಸಲು. ಅವನ ಹಾಸ್ಯ ಅರ್ಥವಾಗುತ್ತಿದ್ದುದು 
ಅವನಿಗೇ, ಮೆಚ್ಚುಗೆಯಾಗುತ್ತಿದ್ದುದು ಬುಳ ವನಿಗೆ. ಇವರಲ್ಲದೆ ವೇದಾಂತದ 
ವೆಂಕಣ್ಣ, ನಟ ಭಯಂಕರ ಪುಟ್ಟುರಾಯ್ಕ ಮಕ್ಕ ಳ ಪಾರ್ಟನ ಶಿವೂ ಕೂಡ 
ಕಂಪೆನಿಯಲ್ಲಿ ಹೆಸರಾಗಿದ್ದರು. 

ರಾಜರಾಜೇಶ್ವರಿ ಕಂಪೆನಿ ಬಹಳ ವೈಭವದಿಂದ ಬಾಜಾಬಜಂತ್ರಿ 
ಮಾಡಿಸಿಕೊಂಡು ಬೆಂಗಳೂರಿಗೆ ಬಂತು. ಮೂರು ತಿಂಗಳ ಕಾಲ ತುಲಸೀ 
ತೋಟದ ನಾಟಕ ಶಾಲೆಯನ್ನು ಬಾಡಿಗೆಗೆ ಹಿಡಿದು ಕಂಪೆನಿಯ ಜನ 
ವಾಸಮಾಡಲು ಕವಾಡಿಗರ ಪೇಟೆಯಲ್ಲಿ ಒಂದು ಮಾಳಿಗೆ ಮನೆ ಹಿಡಿದು 
ಬಳ್ಳಪ್ಪನವರು ನಿಂತರು. ಊರಿನಲ್ಲಲ್ಲಾ ರಾಜರಾಜೇಶ್ವರಿಯವರ ಮೊದಲ 
ನೆಯ ನಾಟಕ «ಸಂಪೂರ್ಣ ರಾಮಾಯಣ 'ವೆಂದು ಡಂಗುರ ಸಾರಲಾಯಿತು 


ತುಲಸೀತೋಟದ ನಾಟಕಶಾಲೆ ಕಿತ್ತು ಹೋಗುವಷ್ಟು ಜನಸಂದಣಿ. 
ರಾಜ್ಯಾ ಅಚ್ಚುತ ನುಗ್ಗುವವರ ಜತೆ ನುಗ್ಗಿ ಕೊಂಡು ಹೋಗಿ ಒಂದೊಂದು 
ರೂಪಾಯಿ ಕೊಟ್ಟು ತಮ್ಮ ಸ್ಥಳಗಳನ್ನು ಭದ್ರಸ ಪಡಿಸಿಕೊಂಡರು, ಮೊದಲಿನ 
ಕುರ್ಚಿ ಸಾಲುಗಳೆಲ್ಲಾ ತುಂಬುತ್ತಿದ್ದವು. ಯಾರನ್ನು ನೋಡಲಿ « ಪಾಸು' 
ತೋರಿಸಿ ಬರುವವರೇ ಆಗಿದ್ದರು. ದೊಡ್ಡ ದೊಡ್ಡ 1 ರುಮಾಲಿನ 
ಅಧಿಕಾರಿಗಳು, ಕೆಂಪು ಹೆಸಿರು ಶಾಲು “ಹೊಡೆದು ಕೈಗೆ ಚಿನ್ನದ ಗಟ್ಟ 
ಕಪ್ಪ ಹಾಕಿದ ಮಂಡಿ ವರ್ತಕರು, ಪೋಲೀಸ್‌ ಇಲಾಖೆಯವರು. ಕೋರ್ಟಿ 
ನನರು ಮಾನ್ಯಪ್ರೇಕ್ಷಕ ವರ್ಗದಲ್ಲಿ ತುಂಬಿದ್ದರು. 

ನಾಟಕ ಹೆತ್ತು ಗಂಟಿಗೆದು ಪ್ರಕಟವಾಗಿತ್ತು. ಹನ್ನೊಂದಾಯಿತು, 
ಹನ್ನೊಂದೂವರೆಯಾಯಿತು. ತೆರೆ ಮೇಲಕ್ಕೇಳಲಿಲ್ಲ. ಅಂಕದ ಫರದೆ 
ನೋಡಿ ನೋಡಿ ಪ್ರೇಕ್ಷಕರಿಗೆ ಸಾಕ:ಗಿ ಹೋಗಿತ್ತು. ಫರಡೆಯ ಮೇಲೆ 
ರಾಜರಾಜೇಶ್ವರಿಯ ಮೂರ್ತಿ. ಪ್ರಾಯಶಃ ಚಿತ್ರಗಾರ ರಾಣೀ ಪಾರ್ಟು 
ನೀಲಕಂಠನನ್ನೇ ನೇಷಹಾಕ ಕೂಡಿಸಿ ರಾಜರಾಜೇಶ್ವರಿಯ ಚಿತ್ರವನ್ನು 
ತೆಗೆದಿದ್ದನೋ ಏನೋ? 


ನಟಸಾರ್ವಭೌಮ ೬೫ 


ಮೇಲಟ್ಟ (Gallery) ದಲ್ಲಿದ್ದ ಎರಡಾಣೆ, ನಾಲ್ಭಾಣೆ ಪ್ರಭುಗಳು 
ತಮ್ಮ ನಾಟಕವನ್ನಾರಂಭಿಸಿದರು. ಸೀಟಿಗಳಾದವು. ನಾಯಿ ಬೆಕ್ಕು ಗಳೆ 
ಕೂಗುಗಳಾದವು. ಇ ನಾಟಕ ಷುರು ಮಾಡ್ರೋ” « ನಿದ್ದೆ ಜಾತಾ 
ಇದ್ದೀರೇನ್ರೋ? ಮೊದಲಾದ ಸಂದೇಶಗಳಾದವು. ಯಾವದಕ್ಕೂ 
ಬುಳ್ಳಪ್ಪನೇನೋ ಅಲುಗಾಡಲಿಲ್ಲ. ತೆರಿ ಗಾಳಿಗೊಮ್ಮೆ ಅಲುಗಾಡಿದರೆ 
ಇನ್ನೇನು ನಾಟಕ ಮೊದಲಾಗುವುದೆಂದು ಜನ ಸುಮ್ಮನಾಗುತ್ತಿದ್ದರು. 
ಅವರ ಜತೆಯಲ್ಲಿಯೂ ತೆರೆಯೂ ಸುಮ್ಮನಾಗಿ ಬಿಡುತ್ತಿತ್ತು. ಜನ ತಮ್ಮ 
ಶುಭ್ರ ವಾದ ಭಾಷೆಯನ್ನು ಆರಂಭಿಸಿದರು. ಆಗ ಗಣಗನಾ 3 ಮೊದಲನೆಯ 
ಗಂಟಿ ಬಾರಿಸಿತು. ಜನ ಸುಮ್ಮನಾದರು. ಮತ್ತೆ ಯಥಾಪ್ರ ಕಾರ ಜನಗಳ 
ಗೊಂದಲವಾರಂಭವಾಯಿತು. ಎರಡನೆಯ ಗಂಟಿ ಬಾರಿಸಿತು. "ಇನ್ನೇನು 
ನಾಟಕ ಆರಂಭವಾಗುತ್ತೆ ಎನ್ನು ವ ಧ್ಸೈ ರ್ಯ ಜನಗಳ ಮನಸ್ಸಿನಲ್ಲಿ ಬಂತು. 

ನಾಟಿಕವನ್ನು ನಧಾನಮಾಡಿ ಗಳಿಗೆ ಬೇಸರವನ್ನು ಂಟುಮಾಡ 
ಬೇಕೆಂದು ಬುಳ್ಳಪ್ಪನ ನ ಇಚ್ಛೆಯಾಗಿರಲಿಲ್ಲ. ಮೊದಲನೆಯ ದೃಶ್ಯ 'ಕರಸಾಗರ. 
ದೇವಾದಿ PHA ಸಹಾ ಯಷಿಗಳೂ ಶೀಮನ್ನಾ ರಾಯಣನಲ್ಲ 
ಹೋಗಿ ಮೊರೆ ಇಡುತ್ತಾ ರೆ: 

“ ಸ್ವಾನ ಭೂಲೋಕದಲ್ಲಿ ರಾನಣ ಕೊಂಭಕರ್ಣ ಎಂಬಿಬ್ಬರು 
ದೈತ್ಯ ರು ಆಕುಕ ಮಾಡುತ್ತಿ ದ್ದಾರೆ. ಧರ್ಮಖಿಲವಾಗುತ್ತ ದೆ. ಯಜ್ಞ 
ಯಾಗಾದಿಕರ್ಮಗಳನ್ನು ಮಾಡಲಾಗದುತೆ ಹಾನಳಿಮಾಡುತ್ತಿ ದ್ದಾರೆ? 

ಅದೇ ಸಮಯಕ್ಕೆ ಸ್ವಾಮಿಯ ದರ್ಶನಾರ್ಥಿಯಾಗಿ ಬಂದ” ಅಂತರ- 
ರಾಷ್ಟ್ರಿಯ ಸುದ್ದಿಗುರ” ನಾರದನೂ ಅವರ ಮಾತನ್ನೀ ಒತ್ತಿ ಹೇಳ್ಳಿ 
“ತಾವು ಅವತಾರ ಮಾಡಿ ಧರ್ಮೊದ್ಧಾರ ಮಾಡಬೇಕು” ಎಂದು ಸಲಹೆ 
ಕೊಡುತ್ತಾನೆ. 

ಸ್ವಾಮಿ ಯೋಚನೆಮಾಡುತ್ತಾನೆ. ಕ್ಷೀರಸಾಗರದ ಮೇಲೆ ಮಲಗಿ 
ಮಲಗಿ ತನಗೂ ಸೊಂಟ ಒಡತ ಬಂದಿತ್ತು. ಇದರಿಂದ ಒಂದಿಷ್ಟು 
ವ್ಯಾಯಾವ:ವಾದ ಹಾಗಾಗುತ್ತದೆಂದು ಭಕ್ತಾದಿಗಳಿಗೆ ಅಭಯಕೊಟ್ಟು 
ಭೂಲೋಕಕ್ಕೆ ಲಕ್ಷ್ಮೀಸಮೇತನಾಗಿ ಪ್ರಯಾಣ ಬೆಳೆಸುತ್ತಾನೆ. 

ನಾರಾಯಣನ ಸಾತ್ರಮಾಡುತ್ತಿದ್ದ ದ್ದ ನರಸಪ್ಪನಿಗೆ ಬಳೆ ಿ ಪ್ಪನವರು 
ಹಿಂದಿನ ಕ್ಯಾಂಪಿನದು ರೂ. ೩೦೦ರಷ್ಟು ಬಾಕಿ ಕೊಡಬೇಕಾಗಿತ್ತು. ಅದನ್ನು 


೬೬ ನಟಸಾರ್ವಭೌಮ 


ಪೂರ್ಣ ಸಲ್ಲಿಸಿದ ಹೊರತು ತಾನು ಬಣ್ಣ ಮುಟ್ಟು ವುದಿಲ್ಲವೆಂದು ಅವನು 
ನೀರಸ್ರತಿಜ್ಞೆ. ಮಾಡಿ ಕುಳಿತುಬಿಟ್ಟಿದ್ದ. ಅನನ ಲೆಕ್ಳಾ ಚಾರ ತೀರಿದ 
ಮೇಲೆ ಮೊದಲನೆಯ ಗಂಟೆ ಬಾರಿಸಿತ್ತು. ಅವನು ಬಣ್ಣ ಬಳಿದುಕೊಂಡು, 
ವೇಷಧರಿಸಿ ಬಂದು ಕುರ್ಡುಬೋರ್ಡ್‌ ಶಯನದ ನೇಲೆ ಮಲಗಿದ. 
ಮೂರನೆಯ ಗಂಟಿ ಬಾರಿಸಿತು. ನಾಟಕ ಆರಂಭವಾಯಿತು. 


ಖುಹಿಗಳ ಮಾತಿಗೆ ನಾರಾಯಣ ದಾ ಕ್ಲಿಣ್ಯಕ್ಕೆ ಒಪ್ಪಿದ ಹಾಗಿತ್ತು. 
ಗೊಣಗುಟ್ಟುಕೊಳ್ಳುತ್ತಾ ನಾರಾಯಣ ಭೂಲೋಕದಲ್ಲಿ ರಾರಾ 
ಮಾಡುವದಕ್ಕೆ ಒಪ್ಪಿದನು. 


ಅನಂತರ ಸೂತ್ರಧಾರ, ನಟಿಯರು ಬಂದು ವಸಂತಖುತುವನ್ನಧಿಕರಿಸಿ 
ಗಾನಮಾಡಿ, ಪ್ರೇಕ್ಷಕ ವರ್ಗಕ್ಕೆ ನಮಿಸ್ಕಿ ರಾಮಾಯಣದ ಕಥೆಯನ್ನು 
ನಿರೂಪಿಸಿ ಮತ್ತೆ ಒಂದೆರಡು ಹಾಡುಗಳನ್ನು ಹೇಳಿ ಸಭಾಸದರನ್ನು ರಂಜಿಸಿ 
ತೆರಳಿದರು. 


ರಾವಣ, ಕುಂಭಕರ್ಣಾದಿಗಳ «ದರ್ಬಾರ್‌? ವೈ ಭವದಲ್ಲಿ ಆರಂಭ 
ವಾಯಿತು. ವಂಧಿಮಾಗಧರ ಕೈಯಲ್ಲಿ ಹೊಗಳಿಸಿಕೊಳ್ಳುತ್ತಾ ರಾವಣ 
ಪ್ರವೇಶಿಸ ುತ್ತಲೂ ಸಭೆ ಪ್ರಚಂಡ ಕರತಾಡನಮಾಡಿತು. ಹತ್ತು ತಲೆಗಳನ್ನು 
ಹೊತ್ತು ಬುಳ್ಳ್ಪ ರೃನೇ ಟೆ ವೇಷ ಧರಿಸಿ ಬಂದಿದ್ದ. ಎದೆಯ ಮೇಲೆ 
ಮೆಡರುಗಳ ಪ ಪ್ರದರ್ಶನವಾಗಿತ್ತು. ಅವನ ಶೌರ್ಯ ಸ್ರತಾ ಾಪಗಳನ್ನು ಕೇಳಿ 
ಆಸ್ಫಾನದವರು ನಡುಗುವುದು ಹಃಗಿರಲಿ ಸಭೆಗೆ ಸಭೆಯೇ ನಡುಗಿಬಿಟ್ಟ ತು. 
ಕುಟ್ಟು ತ್ರೈ ಪುಡಿಗುಟ್ಟು ತೆ, ದೇವಾದಿದೇವತೆಗಳಾ'' ಎಂಬ ಕಂದವನ್ನು 
ತಾರಸ್ಸಾ ಯಿಯಲ್ಲಿ ಬುಳ್ಳಪ್ಪ ಹಾಡಿದಾಗ ನಾಟಕದ ಚಪ್ಪರದ ಯಿುಂಕ್‌ 
ತಗಡುಗಳೆಲ್ಲಾ ಒಮ್ಮೆ "ಮೇಲಕ್ಕೆ ಹಾರಿ ಮತ್ತೆ ಸ್ವಸ್ಥಾನಗಳಲ್ಲಿ ಬಂದು 
ಕುಳಿತವು. 

“ ಫಾಲ್ಬೂಂದ್ರೆ ಬುಳ್ಳಣ್ಣನ ಪಾಲ್ಟೇಸಾಲ್ಫು'' ಎಂದು ಅಟ್ಟಿದ ಜನ 
ಮೆಚ್ಚಿಕೊಂಡಿತು. 

ಜನಕ ಮಹಾರಾಜನ ಅಂತಃಪುರ. ಸೀರೆಯ ಸಖಿಯರು ಅವಳಿಗೆ 
ಬೇರೆ ಬೇರೆ ದೇಶದ ರಾಜಕುಮಾರರ ಚಿತ್ರಗಳನ್ನು ತೋರಿಸಿ " ಯಾರನ್ನು 


ನಟಸಾರ್ವಭೌಮ ೬೬ 


ವರಿಸುತ್ತೀ ೫. ವಾದ ಕೇಳುತ್ತಿದ್ದರು. ಸೀತೆ ಅವರನ್ನು ಟೀಕಿಸುತ್ತಾ 
( ಒಲ್ಲೆ'ಯೆನ್ನುತ್ತಿದ್ದಳು. ಅತ್ತಿ ಕುಪ್ಪೆ ನೀಲಕಂಠ ಆ ಪಾರ್ಟನ್ನು ೩೦ ವರ್ಷ 
ಗಳಿಂದ ಮಾಡುತ್ತಿದ್ದ. ನೋಟಕರು ಆ ಹೆಣ್ಣುಮಗಳನ್ನು ಸೀತೆಯ 
ತಾಯಿ ಅಥವ ಅಜ್ಜಿ ಯೆಂದು ಭಾವಿಸಿಕೊಂಡಿದ್ದರು. ಆದರೆ ಸಖಿಯರು 
ಪದೇಪದೇ ಅವಳನ್ನೇ “ ಸೀತಾ ಸೀತಾ'' ಎಂದು ಸಂಬೋಧಿಸುತ್ತಿದ್ದು ದರಿಂದ, 
ಅವಳನ್ನೇ ಸೀತೆಯೆಂದು ಒಪ್ಪಿ ಕೊಂಡರು. ಅವರಲ್ಲಿ ಒಬ್ಬ “ಮುದಿ ಹಂಕ್ಕ 
ಸೀತೆ ಸಾಲ್ಟು ಮಾಡ್ತಾನೆ” ಅಂದ. 

ಅವನ ಪಕ್ಕದಲ್ಲಿ ಕೆಂಪುಶಾಲು ತಲೆಗೆ ಸುತ್ತಿಕೊಂಡು ಕುಳಿತಿದ್ದ 
ಒಬ್ಬ ರಸಿಕ ಅವನ ತಲೆಯ ಮೇಲೆ ಮುಟ್ಟಿ, “ ಕೂಡ್ಲೇ ಅವನು ಅತ್ತಿ ಕುಪ್ಪೆ 
ನೀಲಕಂಠ, ಅಂಗೆ ಪಾಲ್ಬುಮಾಡೋದು ನಮ್ಮ ಸೀಮೇಖೇ ಇಲ್ಲ'' ಎಂದ. 

ನಿಮರ್ಶಕ ನಿರುತ್ತರನಾಗಿ “ ಅಂಗ್ಳಾ ವೈನವಾಗಿ ಪಾಲ್ಟೇನೋ 
ಮಾಡ್ತಾನೆ. ಸಂದಾಕಿ ಆಡ್ಮಾನೆ'' ಎಂದು ನೀಲಕಂಠನ ಗುಣಕಥನದಲ್ಲಿ 
ಮಗ್ಭನಾಗಿಬಿಟ್ಟ. 

ವೆಂಕೋಬ ನಕಲಿ ಪಾರ್ಟಿಗಳಿಗೆ ಬಹಳ ಹೆಸರುವಾಸಿಯಾಗಿದ್ದ. 
ಅದರಲ್ಲಿಯೂ ಅವನ « ಹನುಮಂತನ ಯಾಸ? ನೋಡೋದಕ್ಕೆ ಮೂರು 
ದಿವಸ ಮುಂಚೆ ಬುತ್ತಿ ಕಟ್ಟಿಕೊಂಡು, ಗಾಡಿ ಹೊಡೆದುಕೊಂಡು ಹಳ್ಳಿಯ 
ಜನ ಬರುತ್ತಿತ್ತು. ಸ್ವಲ್ಪ ಹೊರಗೆ ನೋಡುವುದಕ್ಕೂ ವೆಂಕೋಬ 
ಹನುಮಂತನ ಹಾಗೇ ಇದ್ದ. ಅವನು ಯಾವ ವೇಷ ಮಾಡಿದರೂ 
. ಹನುಮಂತನೇ ಆಗಿರುತ್ತಿ ದ್ದು ದರಿಂದ ಅನನ ಹನುಮಂತ ಜನಗಳ ವಿಶೇಷ 
ಮೆಚ್ಚುಗೆಗೆ ಪಾತ್ರವಾದುದೇನೂ ಹೆಚ್ಚಲ್ಲ. ಒಂದು ಸಲ ಅವಸರದಲ್ಲಿ 
ಬುಳ್ಳಪ್ಪನ ಕಂಪೆನಿಯವರು ನಿದುರಾಶ್ವತ್ಥ ದಲ್ಲಿ (ಲುಂಕು:ದಹನ' ಆಡಬೇಕಾಗಿ 
ಬಂತು. ರಂಗಕೃಷ್ಣು ಅಟ್ಟ ಕಟ್ಟಿ ಬಯಲಿನಲ್ಲಿಯೇ ನಾಟಕವನ್ನು ಹಾಕಿ 
ಬಿಟ್ಟರು. ಆಗ ಅಲ್ಲಿದ್ದ ಕಪಿಗಳೆಲ್ಲಾ ವೆಕೋಬನ « ಹನುಮಂತ ಯಾಸ' 
ನೋಡುತ್ತ ಕುಳಿತವಂತೆ. ಮೊದಲನೆಯ ದಿವಸದಿಂದ ಕಪಿಗಳು ತಮ್ಮ 
ಸಹಜಚರ್ಯೆಯನ್ನು ಬಿಟ್ಟು ನೆೊಕೋಬನ ಹಾಗೆ ಚೇಷ್ಟೆ ಮಾಡತೊಡಗಿದ 
ವಂತೆ. ಅನನ ಬಾಯಲ್ಲಿ ಶಕಾರ ಷಕಾರಗಳು ನುಡಿಯುತ್ತಿರಲಿಲ್ಲ. 
ಯಾರಾದರೂ ಆ ಬಗ್ಗೆ ಪ್ರಶ್ನೆ ಕೇಳಿದರೆ " ಅನುಮಂತ ಇಂಗೇ ಮಾಠಾಡ್ತಿರ್ಲಿ 


೬೮ ನಟಿಸಾರ್ವಭಿಮ 


ಲ್ಲಾಂತ ಏನು ಗೊತ್ತು ಎಂದು ಲಾಯರ್‌ ಪೈಂಟಾಕಿ ಅವರ ಬಾಯಿ 
ಮುಚ್ಚಿ ಸುತ್ತಿ ದ ನು. 

ಬಣ್ಣದ ಕೋಣೆಯಲ್ಲಿ ಟ್ರೂ ಕಾಫಿ ವ್ಯವ ಸೈೈಗಳಿರಲಿಲ್ಲ. ಟೂ ಕಾಫಿ 
ಶುಡಿದು ಜನೆ ಹಾಳಾಗ್ತಾರೆ ಎಂದು ಬುಳ್ಳಪ್ಪ ತ್ರ ಅವುಗಳನ್ನು ಧಿಕ್ಸ ರಿಸುತ್ತಿ ದ್ದ. 
ಒಂದು ಮಕ್ಕ ರಿ ತುಂಬ ತಳ್ಳಿ ಗುಗ್ಗರಿ, ೫ ದೊಡ್ಡ ಸ್ರೊಗೆಗಳಲ್ಲ 'ಹೆಂಡ 
ನಟರಿಗೆ ಸಿದ್ಧ ವಾಗಿರುತ್ತಿ ತ್ತು (ಔಸಿ? ಬರುಪ ತನಕ ರಾಮ 
ಪಾರ್ಟಿನ ಸೂರಪ್ಪ ವೆಂಕೋಬ ನೀಲಕಂಠ 2 ಬಣ ವನ್ನೇ ಮುಟ್ಟು ತ್ತಿ ರಲಿಲ್ಲ. 
ಮಿಕ್ಸವರು ಬಣ್ಣ ಹಾಕಿಕೊಂಡಿದ್ದರೂ, ಟಸ್ಸಿ ತೆಗೆದುಕೊಳ್ಳದೆ ವು 
ಪ್ರವೇಶಿಸುತ್ತಿ ರಲಿಲ್ಲ. ಯಜಮಾನ ಬುಳ್ಳಪ್ಪೆ ಮಾತ್ರ ಒಳಗೇ ತರಿಸಿಕೊಂಡು 
ತಂಪಾಗಿ ಬರುತ್ತಿದ್ದ. ಯಜಮಾನ್ರು ಮತ್ತು ನೀಲಕುಕನಿಗೋಸ್ಕರ "ಫೆಶಲ್‌' 
ಆಗಿ ಹೆಸೀಮಾಂಸದ ತುಂಡುಗಳು ನೆಂಚಿಕೂಳ್ಳು ವುದಕ್ಕೆ ಬರುತ್ತಿತ್ತು. 


ನಾಟಿಕ ಮುಗಿಯುನ ಹೊತ್ತಿಗೆ ದಿಗಂತದಲ್ಲಿ ಅರುಣಚ್ಛಾಯೆ 
ಮೂಡಿತ್ತು. ಸ್ವಕಾರ್ಯದ ಸಲುವಾಗಿ ರಾಜ್ಯಾ ಅಚ್ಯುತ ನಾಟಕಕ್ಕೆ 
ಬಂದಿದ್ದು ದರಿಂದ ಅವರು ನಾಟಕ ಮುಗಿಯುವವರೆಗೆ ಕೂಡಬೇಕಾಯಿತು. 
ಮಂಗಳ ಹಾಡಿಯಾಯಿತು. ಜನಸಂದಣಿ ಕಡಿಮೆಯಾಗಲು ಗೆಳೆಯರು 
ದಾರಿ ಮಾಡಿಕೊಂಡು ನೇಪಥ್ಯದ ಕಡೆಗೆ ತೆರಳಿದರು. ಬಣ್ಣದ ಕೋಣೆ 
ದಿಕ್ಕುಪಾಲಾಗಿತ್ತು. ಬಣ್ಣ ಕೂಡ ಅಳಿಸದೆ ನಟರು ಸಿಕ್ಕಿದಲ್ಲಿ ಬಿದ್ದಿದ್ದರು. 
ಯಾವ ಸಾಮಾನು ಎಲ್ಲಿ ಅಂದರಲ್ಲೇ! ಮಣ್ಣು ಕಡಿಕೆಗಳ) ಸ್ಮಶಾನದಲ್ಲಿನ 
ನರಕಪಾಲಗಳಂತೆ ಹೆಜ್ಜೆಯಿಟ್ಟಲ್ಲಿ ಕಾಲಿಗೆ ಸಿಕ್ಕುತ್ತಿದ್ದವು. ಹೆಂಡದ 
ದುರ್ವಾಸನೆ ಮೂಗಿನ `ಲೆಯನ್ನು ಒಡೆಯುತ್ತಿತ್ತು. ಕಂಪೆನಿಯ ಆಳು 
ಅವರನ್ನು ಕರೆದುಕೊಂಡು ಹೋಗಿ ಬುಳ್ಳ ಸ: ನವರನ್ನು ತೋರಿಸಿದ. 
ಯಜಮಾನರು ಆಳುಗಳ ಕೈಯಲ್ಲಿ ಬಣ್ಣ ತೆಗೆಸಿಕೊಳ್ಳುತ್ತಾ ಕಾಲೊತ್ತಿಸಿ 
ಕೊಳ್ಳುತ್ತಾ ಕುಳಿತಿದ್ದರು. ಪರಸ್ಪರ ಪರಿಚಯವಾದ ಮೇಲೆ “ ನನ್ನಿಂದ 
ಏನಾಗ್ಸೇಕ್ರೀ? ಎಂದರು. 


 ಮಂುಂದಿಣ ತಿಂಗಳ ಕೊನೆಗೆ ನಾವು ಶಾಕುಂತಲ ಆಡಬೇಕೂಂತ 
ಇದ್ದೀವಿ. ತಾವು ಪ್ರೋತ್ಸಾಹಿಸಬೇಕು. ?' 
6 ಪ್ರೋತ್ಸಾ ಹಾಂದ್ರೆ ಎಂಗೆ? ' 


ನಟಸಾರ್ವಭೌಮ ೬೯. 


" ಒಂದು ದಿವಸದ ಮಟ್ಟಿಗೆ ನಾಟಕ ಮಂದಿರ, ಉಡುಪ್ರು ಬಣ್ಣ 
ಎಲ್ಲಾ ಕೊಡಬೇಕು. * 


ಬಾಡಿಗೆ” 

“ನಾವು ಸಂಪಾದನೆಗೆ ಆಡುತ್ತಿಲ್ಲ ಸಂತೋಷಕ್ಕೆ ಆಡ್ತೇವೆ: 
ರಜದ ಕ " 

ಬಳ್ಳಪ್ಪ ಸ್ವಲ್ಪ ಲೃಹೊತ್ತು ಯೋಚಿಸಿ “ ದುಶ್ಯಂತ ಯಾರು?” ಎಂದು 
ಕೇಳಿದ. 

“ ಇವರೇ” ಎಂದು ಅಚ್ಯುತ ರಾಜನನ್ನು ತೋರಿಸಿದ. 

ಬುಳ್ಳಸ್ಪ ಪ್ಪ ರಾಜನನ್ನು ತಲೆಯಿಂದ ಕಾಲಿನ ವರೆಗೂ ಮೂರುಸಲ 
ನೋಡಿ “ ಗ ಬತೆ ತ್ತೈತೋ? | 

"ಏನೋ ಸ್ವಲ್ಪ ” 


4 ನಾನು ಮಾಡೋ ಯಾಸ ನೀವು ಮಾಡ್ತೀರಾ!” 

| ಪ್ರಯತ್ನಿ ಸಿದ್ದೇನೆ. ನಿಮ್ಮಂತಹ ಏರಿಯರನ್ನು ನೋಡಿ 
ಆಸೆಯಾಯ್ತು. ” 

“ ಇವತ್ತು ಎಂಗಿತ್ತೀ ನನ್ನ ಪಾಲ್ಬು?? 

ರಾಜ ಸ್ವಲ್ಪ ಹಿಂದು ಮುಂದು ನೋಡಿ “ ಕೇಳಬೇಕೇ ಬುಳ್ಳ ಪ್ಪನವರೇ, 
ಸಾಕ್ಲಾತ್‌ ನಟರಾಜನೇ ಪಾರ್ಟಿ ಮಾಡಿದ ಹಾಗಿತ್ತು. ನೀವು ಬಹಳ 
ದೊಡ್ಡ ನಟರು. ನಮ್ಮ ದೇಶಕ್ಕೆ ಹೆಮ್ಮೆ ) 

4 ಅಂಗಾದ್ರೆ ಚಂದಾಕಿತ್ತೂ ಅಂತೀರಾ? 

« ನಿಮ್ಮಂತಹ ನಟರು ಇಂಗ್ಲೆಂಡಿನಲ್ಲಿದ್ದಕೆ. ದೊರೆಗಳು ಟೈಟಲ್‌ 
ಕೊಡುತ್ತಿ ದ್ದ ಶು? 

ಬುಳ್ಳ ಪ್ಪನ ಹೃದಯ ಆನಂದದಿಂದ ಬಿರಿದು ಹೋಯಿತು. 

4 ನೀವು ದಿನಾ ಬಕ್ಸೇಕ್ರೀ ನಮ್ಮ ನಾಟಕಕ್ಕೆ.” 

4 ಆಗಲಿ. ? 

“ ಪಾಸು ಆಯ್ತೋ? ” 

ರಾಜ ಸುಮ ಸಿದ್ದ: ಬುಳ್ಳಪ್ಪ, ಗಂಟಲು ಕಿತ್ತುಹೋಗುವಂತೆ 
ಶಿವಣ್ಣಾ » ಎಂದು "ಗಡಿ 


೭೦ ನಟಿಸಾರ್ನಭೌನು 


ಶಿವಣ್ಣ ಬರುತ್ತಲು “ಸ್ವಾ ಮಿಗಳ್ಳೆ ಒಂದು ಪಾಸುಕೂಡು. ನಾಲಕ್ಕು 
ಜನಕ್ಕೆ ತ ಚ 32 ಎಂದು ಆಜಾ ಪಿಸಿದ. 

if ಅದು ಸರಿ ಬಳ್ಳ ಪ್ರ ಪ ನವಕ, ನಾನು ಪ್ರಾರ್ಥಿಸಿದ ನಿಚಾರ........ ಗ 

4 ಆದೆ ಡ್ರೋಳಿ ಸೆ ನಮಿ. ಒಂದಲ್ಲ ನಾಲಕ್ಕು ನಾಟಕ ಆಡಿಕೋ(ಳಿ, 
ಮೊದಲೇ ಬಂದು ತಿಳಿಸಿಬಿಡಿ. ನಾನು ಎಲ್ಲಾ pe ಕೊಡ್ತೇನೆ. ” 

ಶಿವಣ್ಣ ಪಾಸೂ ತಂದುಕೊಟ್ಟ. ಬುಳ್ಳ ಪ್ಪಸಿಗೆ ಹೃತ್ಸೂ ರ್ವಕ 
ನಂದನೆಗಳನ್ನು ಸಲ್ಲಿಸಿ ಗೆಳೆಯರು ಬೀಕ್ಳೊಂಡರು. ದಾರಿಯಲ್ಲಿ ಅಚ್ಯುತ 
ಮಾತನಾಡದೆಯೇ ಬರುತ್ತಿದ್ದು ದನ್ನು ಕಂಡು ರಾಜ "ವಕ ಅಚ್ಚು, ನಿದ್ದೆಯೋ, 
ಆಯಾಸವೋ ಏನು ಸಮಾಚಾರ?” 

“ ಎರಡೂ ಅಲ್ಲ, ಕೋಪ? '' 

“ ಯಾರ ಮೇಲೆ '' 

“ ನಿನ್ನ ಮೋಲೆ. '' 

“ ನನ್ನ ವೇಲೆ ಏಕನ್ಸಾ ಕೋಪ?” 

$1 *ಜಾಲನಿಲ್ಲ ದ ಕನಿಯನ್ನು ಅಷ್ಟು ಹೊಗಳೆದೆಯಲ್ಲಾ, ಅದು 
ಯಾವ ದೇವರಿಗೆ ಪ್ರೀತಿ? ತ 

4 ಮೂಕೇ-ಅನ್ಟು ನಾನು ಮಾಡದಿದ್ದರೆ ಅವನು ಥಿಯೇಟರ್‌ ಬಿಟ್ಟು 
ಕೊಡಾ ಇದ್ದ ನೇನು? ಮೊದಲೇ ಕುಡಿದಿದ್ದ ಕಪಿ, ನಾನು ಸ್ವಲ್ಪ ಚೇಳು 
ಕುಟಿಕಿಸಿದುತುಯಿತ.. ಸ 

“ ಏನಾದರೂ ನೀನು ಹಾಗೆ ಅಳತೆಗೆಟ್ಟ ಅವನನ್ನು ಹೊಗಳದಿದ್ದರೆ 
ಚೆನ್ನಾ ಗಿತ್ತು.” 

4 ರ್ರಪಂಚ ಇರುವುದೇ ಹೊಗಳಿಕೆಯಲ್ಲ ಲ್ಲಯ್ಯಾ. ಅದರಿಂದ ನಮಗಾದ 
ನಷ್ಟ ನೇನು? ಬುಳ್ಳಪ್ಪ ಶೃನಿಗಂತೂ ಎಂಟನೆಯ ಸ್ವರ್ಗವೇ ಸಿಕ್ಕಿತು. ಚ 

ಅವನಿಗೆ ನಟನೆಯ ಸ್ವರ್ಗ, ನಿನಗೆ ನೊದಲನೆಯ ನರಕ. ?? 

"4 ಹುಚ್ಚ > ಎಂದು ರಾಜ ನಕ್ಸು ಬಿಟ್ಟಿ. 


೯ 


ರಾಜ ಪರೀಕ್ಷೆಗಂತೂ ' ಕೂಡಲೇಬೇಕಾಗಿತ್ತು. ಪರೀಕ್ಷೆಗೆ ತಪ್ಪಿಸಿ 
ಕೊಂಡರೆ ತಂದೆಯವರು ಕೋಸಮಾಡಿಕೊಳ್ಳುತ್ತಾರೆಂದು ಅವನಿಗೆ ಗೊತ್ತು. 


ನಭಿಸಾರ್ನಭೌಮ ೬೦ 


ಹೇಗೂ ಕೂಡುವುದಾಗುತ್ತದೆ, ತೇರ್ಗಡೆಯಾದರೆ ಆಗಿಹೋಗಲಿ ಎಂದು 
ಪುಸ್ತ ಕಕ್ಕೆ ಕೈಹಾಕಿದ. ಓದುವುದಕ್ಕೆ ಸರ್ವಸಾಹಸ ಮಾಡಿದ. ಓದು 
ಸಾಗಿತ್ತು ಅದರೆ ಓದಿದ್ದು ಬಾಯಲ್ಲಿಯೇ ಉಳಿಯಿತು. ಒಂದಕ್ಷರವೂ 
ಮನಸ್ಸನ್ನು ಮುಟ್ಟಲಿಲ್ಲ. ಆರ್ಥ ಪೂರ್ಣವಾಗಿದ್ದ “ ಹ್ಯಾಂಲೆಟ್‌'' 
ನಾಟಿಕವನ್ನಾದರೂ ಮಗಿಸ.ನ ಎಂದ. ತೆಗೆದುಕೊಂಡ, ಅದೂ ಕೆಲಸ 
ಸಾಗದಾಯಿತು. ರಾತಿ) ಕಂಡ ಬುಳ್ಳ ಪ್ರನ ನಾಟಿಕ್ಕ ಅವನ ಬಣ್ಣದ 
ಮನೆಯ ನೋಟಿಗಳೇ ಮತ್ತೆಮತ್ತೆ ಸ್ಮ್ಮೃತಿಷಟಲದ ಮೇಲೆ ಸುಳಿಯ: 
ತ್ತಿದ್ದವು. ನಾಟಕ ಜೀವನಕ್ಕೆ ತನ್ನ ಬಾಳನ್ನು ಮೂಸಲು ಮಾಡಬೇಕೆಂದಿದ್ದ 
ರಾಜನಿಗೆ ರಾತ್ರಿ ಕಂಡಿದ್ದ ನೋಟ ಸಿಡಿಲುಬಡಿದಂತಾಗಿತ್ತು. “ಅವರಲ್ಲಿ 
ನಾನೂ ಒಬ್ಬನಾಗುವುದೇ? ”' “ ಬುಳ್ಳಪ್ಪ, ನೀಲಕಂಠ, ವೆಂಕೋಬ”? 
ನೊದಲಾದ ಜನರ ಜತೆಯಲ್ಲಿ ವ್ಯವಹಾರ ಮಾಡುವುದೇ? “ ನೀತಿ.ನಡತೆಯ 
ಗಾಳಿಯೂ ಸುಳಿಯದ ಕಡೆಯಲ್ಲಿ ಬಾಳುವುದೇ?'' “ ಕಲೆಯೆಂದು ಭ್ರಾಂಶ 
ನಾಗಿ ಆತ್ಮಘಾತಕ ಮಾಡಿಕೊಳ್ಳು ವುದೇ? '' ಎಂಬ ಪ್ರಶ್ನೆಗಳು ಅವನ 
ಹೃದಯದಲ್ಲಿ ಪ್ರಜ್ವಲಿಸುತ್ತಿತ್ತು. 


4 ಕಲೆಯನ್ನು ಆಶ್ರಯಿಸುವವರು ನೀಚರಾದರೆ ಅದರ ತಪ್ಪು 
ಕರೆಯದೇ? 1. 4 ಯೋಗ್ಯರು ಸೇರಲಿಲ್ಲವೆಂದೇ ಅದು ಬುಳ್ಳ ಪ್ಪನಂತಹವರ 
ಕೈಯಲ್ಲಿ ಸಿಕ್ಕಿರುವುದು >» « ನಾನೇಕೆ ಪರಿಸ್ಥಿತಿಯನ್ನು ಉತ್ತಮಗೊಳಿಸ 
ಬಾರದು? «ಆ ಮಹತ್ಭಾರ್ಯ ನನಗೇ ಏತಕ್ಕೆ ನೊಸಲಾಗಿರಬಾರದು 
ಎಂದು ಮಾರುತ್ತರ. 

ಈ ಗೊಂದಲದಲ್ಲಿ ಆಲೆನ್‌ ಕ್ರಾರ್ಟಿರ್‌ಮೇನ್‌ ಆಡಿದ ಮಾತುಗಳು 
ಜಾ ಪಕಕ್ಕೆ ಬಂದವು. “ ಕಲಾದೇನತೆ ನಿಮ್ಮನ್ನು ಆಶ್ರಯಿಸಿದ್ದಾಳೆ. ನೀವು 
ಆಕೆಯನ್ನು ತಿರಸ್ಪರಿಸಕೂಡದು. 1 ಎಷ್ಟು ಮರೆಯಲೆತ್ತಿ ಸಿದರೂ ಆಲೆನ್ನನ 
ಮಾತುಗಳು ಭೇರಿನಿನಾದದಂತೆ ಅವನ ಕಿವಿಯನ್ನು ತುಂಬುತ್ತಿತ್ತು. 
ನಾಟಕಕ್ಸೆ ತಾನು ಸೇರುವ ವಿಚಾರದಲ್ಲಿ ನೀಲನಿಗೆ ತಾನು ಹೇಳಿದ್ದ 
ಮಾತುಗಳು ಜ್ವಾಪಕಕ್ಕೆ ಬಂದವು. “ ನಮ್ಮಂತಹನರು ಅಲ್ಲಿ ಇಲ್ಲವೆಂದೇ 
ಅದರ ಸ್ಥಿತಿ ಇಷ್ಟು ಹಾಳಾಗಿರುವುದು ಈಗ, ತನ್ನ ನಿರ್ಧಾರಕ್ಕೆ ತಾನೇ 
ವಿರುದ್ಧವಾಗಿ ಹೋಗುವುದೇ? 


೬೨ ನಟಿಸಾನ್ವಭೌೌಮು 


ನಿಜ--ನಾಟಕಕ್ಕೆ ಸೇರುವುದರಿಂದ ಲೋಕದಲ್ಲಿ ಮರ್ಯಾದೆ 
ಉಳಿಯುವುದಿಲ್ಲ. ಧಿಜ--ಸಾವಿರಾರು ರೂಪಾಯಿ ಸಂಪಾದಿಸಿ ಮಹಡಿ 
ಮನೆ ಕಟ್ಟಿಸಿ ಮೋಟಬಾರಿನಲ್ಲಿ ತಿರುಗಾಡುವುದಕ್ಕಾಗುವುದಿಲ್ಲ. ಆದರೆ 
ಮನುಷ. ನ ನಿಜವಾದ ಸುಖ ಸಂತೋಷಗಳು ಲೋಕದ ಮರ್ಯಾದೆ, 
ಮನೆ ನೋಟಾರುಗಳಲ್ಲಿಡಿಯೇ? ಶ್ರೀನತಿಕೆಯ ಉಚ್ಚಶಿಖರದಲ್ಲಿರುವವರು 
ನಿಜವಾಗಿಯೂ ಸುಖಿಗಳಾಗಿದ್ದಾರೆಯೆ.? ಲೋಕದ ಮರ್ಯ್ಯಾದೆ-ಆದೊಂದು 
ಬಿಸಿಲ್ಲು ದುರೆ. ಅದರ ಬೆನ್ನುಹತ್ತಿ ಹೋದವರು ಯಾರು ಊರ್ಜಿತ 
ರಾಗಿದ್ದಾರೆ! ಎಂದು ವಿಚಾರಗಳು ಸತತವಾಗಿ ಸುಳಿದವು. ಮನಸ್ಸು 
ಯಾನ ನಿಲುಗಡೆಗೂ ಬರಲೊಲ್ಲದು ; ಯಾವದನ್ನೂ ಖಚಿತವಾಗಿ ಒಪ್ಪುವು 
ದಕ್ಕೆ ಧೈರ್ಯವಾಗದು. ಆಗ ನೀಲನ ನೆನಪಾಯಿತು. “ಅವಳನ್ನು 
ನೋಡಿ ಬಹಳ ದಿವಸವಾಯಿತು ” ಎಂದು ಬಟ್ಟಿ ಹಾಕಿಕೊಂಡು, ನೀಲನ 
ಮನೆಯ ಕಡೆ ತೆರಳಿದ. 

ಕಸೂತಿ ಚಿತ್ರದಲ್ಲಿ ನಿಮಗ್ನಳಾಗಿದ್ದ ನೀಲಾ ರಾಜ ಬಂದುದನ್ನು 
ನೋಡಲಿಲ್ಲ. ಮೆಲ್ಲನೆ ಅವಳ ಹಿಂದೆ ನಿಂತು ಕಸೂತಿ ಚಿತ್ರವನ್ನು ನೋಡಿದ. 
ಅವಳು ಅವನ ಕಡೆ ತಿರುಗಿ ನೋಡುವ ಸಂದರ್ಭ ಕಾಣಲಿಲ್ಲ ಅವಳ 
ಕಣ್ಣುಮುಚ್ಚಿದ. ನೀಲ ಕಸೂತಿಯನ್ನು ಬಿಟ್ಟು ಅವನ ಕೈಗಳನ್ನು ತನ್ನ 
ಕೈಗಳಿಂದ ಅಪ್ಪಿದಳು. ಅವನು ಕೈಗಳನ್ನು ಬಿಡಿಸುವುದಕ್ಕೆ ಪ್ರಯತ್ನಿ ಸಲಿಲ್ಲ. 
ರಾಜನೇ ಅವಳ ಕೈಹಿಡಿದು ಬಂದು ಪಕ್ಕದಲ್ಲಿ ಕುಳಿತು “ನನ್ನ ಕೈಯೇಕೆ 
ಬಿಡಿಸಲಿಲ್ಲ?'' 

“ ನೀವು ಬಂದಿರುವುದು ಕನಸೋ ನನಸೋ ಗೊತ್ತಾಗಲಿಲ್ಲ. ಕಣ್ಣು 
ಬಿಟ್ಟಿ ಮೇಲೆ ನೀವಲ್ಲನೆಂದು ಕಿಳಿದುಬಂದರೇನು ಗತಿ ಎಂದು ಭಯವಾಯಿತು. 
ಆ ಅಪ್ರಿಯ ಸತ್ಯ ನಿಧಾನವಾಗಿ ಹೊಳೆಯಲಿ ಎಂದು ತಡೆದೆ.” 

“ ಇದೇನು ಬಹಳ ಕಸೂತಿಮಾಡುತ್ತಿರುನ ಹಾಗಿಡೆಯಲ್ಲಾ, ” 

“ ಇನ್ನೇನು ಮಾಡಲಿ. ಹೊತ್ತು ಹೋಗುವುದಿಲ್ಲ ನಿನುಗೂ 
ಬೇಡವಾಗಿದ್ದೆ ನೆ -ಚಿತ್ರ ನೋಡಿದಿರಾ--ಹೇಗಿದೆ? ?' 

"ಚೆನ್ನಾಗಿದೆ ಆದರೆ ಜ್ವಾಲೆಗೆ ಬಂದು ಬೀಳುವ ಸತುಗಗಳನ್ನೇಕೆ 
ಚಿತ್ರಿಸಬೇಕು. 


ನಬಿಸಾರ್ವಭೌಮ ಕಿತ್ಲಿ 


“ ಇದು ನನ್ನ ಸಿತಿಯನ್ನು ತೋರಿಸುತ್ತ 4 

4 ನಿನ್ನ ಸಿ ತಿಯಲ್ಲ- ನನ್ನ ಸ್ಥಿ ತಿಯನ್ನು. 

44 ಹಾಗಂದರೆ ! ೨.32 

4 ನಿನ್ನೆ ಬು ಳ್ಳಪ್ಪನ “ರಾಮಾಯಣ ' ನೋಡುವುದಕ್ಕೆ ಹೋಗಿದ್ದೆ. 
ಅಲ್ಲಿನ ನೋಟನನೆ ಲ್ಲಾ ಕಂಡು ನನ್ನ ಮನಸ್ಸು ನಡುಗಿತು. ನಾನು 
ನಾಟಕ ಜೀವನಕ್ಕೆ ಬೀಳುವುಡೆಂದರೆ ಬೆಂಕಿಗೆ ಬಿದ್ದ ಸತುಗದ ಹಾಗೆ 
ಆಗುತ್ತ ದಿಯೇನೋ 2೨ 

"ಅನೇಕ ಸಲ ಬೆಂಕಿ ಚ | ಉಂಟು. *' 

«ಅದು ನಿನ್ನ ಹುಚ್ಚು ಆಸೆ. ” 

 ಕೊನೆಗೇನು Res 04 3 

ನಿರ್ಧಾರ ನಿನಗೆ ಬಿಡೋಣವೆಂದು ಬಂಡೆ. '' 

“ ನಾಟಕದ ಜೀವನ ಬಹಳ ಕಷ್ಟ. ನೀವು ವಿದ್ಯಾವಂತರು. ಸ್ವಲ್ಪ 
ಮನಸ್ಸುಮಾಡಿದರೆ ಬಿ. ಎ) ಎಂ. ಎ ಮಾಡಬಲ್ಲಿರಿ. ಯಾವದಾದರೂ 
ದೊಡ್ಡ ಕೆಲಸ ಸಿಕ್ಕಿಯೂ ಸಿಕ್ಕುತ್ತದೆ.” 

'« ಹೌದು, ಆದರೆ ಮನುಷ್ಯ ನ ಧ್ಯೇಯನೆಲ್ಲಾ ಹಾಳು ಹೊಟ್ಟಿ 
ಹೊರೆದುಕೊಳು ವುದೇ: ಘಿ 

“ ಇಲ್ಲ. ಅಧಿಕಾರ, ಸಂಸತ್ತು ನಿಮ್ಮಃ ಂತಹವರ ಕೈಗೆ ಸಿಕ್ಸಿ ದರೆ ಹತ್ತು 
ಜನಕ್ಕೆ ಉಪಕಾರವಾಗುತ್ತದೆ. ” 


« ಅದು ಅಧಿಕಾರ ಸಂಪತ್ತು ಸಿಕ್ಕುವವರೆಗೆ ಮನುಷ್ಯ ಆಡುವ ಮಾತು. 
"ಹಾವ ತಿಂದವರ ನುಡಿಸಬಹುದು. ಗರ ಹೊಡೆದವರ ನುಡಿಸಬಹುದು. 
ಸಿರಿಗರ ಹೊಡೆದವರ ನುಡಿಸಲು ಬಾರದು ನೋಡಯ್ಯ ಎಂದು ಬಸವಣ್ಣ 
ನವರು ಹೇಳಿರುವ ಮಾತಿನಲ್ಲಿ ತುಂಬ ಸತ್ಯವಿದೆ. » 

“ ಹಾಗಾದಕೆ ಏನು ಮಾಡಬೇಕೆಂದು ನಿಮ್ಮ ಯೋಚನೆ? 

“ ನಾಟಕ ಕಲೆ ನನ್ನ ಹೃದಯಮಂದಿರದ ದೇವತೆ. ನನ್ನು 
ಶನುಮನವನ್ನೆಲ್ಲಾ ಅದರ ಸೇವೆಗೆ ಬಸಲು ಮಾಡಬೇಕೆಂದು ಆಸೆ. ಆದರೆ 
ಆ ಆಸೆ ಇಂದಿನ ಪರಿಸ್ಥಿತಿಯಲ್ಲಿ ಸ.ಧ್ಯವಾಗುವುದೋ ಇಲ್ಲವೋ ಎಂಬ 
ಸಂಶಯ - ಭಯ. '? 

7 


೬೪ ನಟಸಾರ್ವಭೌಮ 


ಸೀ ಮನುಷ್ಯ ನ ನಿರ್ಧಾರವನ್ನು ಮೂರಿದುದು ಯಾವದೂ ಇಲ್ಲ. '' 

ನೋಡು. ನಿಧಿಕೂಡ ನನ್ನನ್ನು ಸೃಹಿಡಿದು ಅತ್ತಲೇ ಎಳೆದೊಯ್ಯು 
ತ್ತಿದೆ. ನಿನ್ನೆ ಬುಳ್ಳ ಪ್ಸನನ್ನು ನಾಟಿಕ ಶಾಲೆ ಬೇಕೆಂದು "ಕೇಳಿದೆ. ಕಾಡ 
ಒಪ್ಪಿದ. ಆ ದಾರಿಯಲ್ಲಿ "ನಗೆ ಬೇಕುಬೇಕಾದ ಅನುಕೂಲಗಳೆಲ್ಲಾ 
ಕೊಂದ ಕೂಡಲೆ ಮೊರೆಯುತ್ತಿದೆ. 1 


" ಹಾಗಾದರೆ ಏತಕ್ಕೆ ಯೋಚಿಸುತ್ತೀರಿ. ಲೋಕದಲ್ಲಿ ಸಾವಿರಾರು ಜನ 
ಶ್ರೀನಂತರು, ಅಧಿಕಾರಿಗಳು ಆಗಿಹೋದರು. ನಾವು ಅವರು ಯಾರನ್ನೂ 
ಜ್ಞಾ ವಿಸಿಕೊಳ್ಳು ವುದಿಲ್ಲ. ಆದರೆ ಒಬ್ಬ ತ್ಯಾಗರಾಜ, ಒಬ್ಬ ಪುರಂದರದಾಸರ 

ಜಯಂತಿಗಳನು ಆಚರಿಸುತ್ತೇವೆ. 83 

ಸತ್ಯವಾಗಿ ಹೇಳಿದೆ ರಠೀಲ್ಕಾ ದೊಡ್ಡ ತತ್ತ್ವವನ್ನು ಬೋದಧಿಸಿದೆ. ?' 

ಒಳಗಿನಿಂದ “ಅಮ್ಮಯ್ಯಾ?' ಎಂದು ಕೂಗಿದ್ದು ಕೇಳಿಬಂತು. «ತಾಯಿ: 
ಕರೆಯುತ್ತಿ ದ್ದಾ ಳೆ. ಒಳಗೆ ಹೋಗಿ ಬರುತ್ತೇನೆ” ಎಂದು ಎದ್ದು ಹೋದಳು. 
ಅವಳ ಆಡಿದ ಮಾತುಗಳಲ್ಲಿ ರಾಜನ ಮನಸ ನೆಟ್ಟು ಹೋಗಿತ್ತು. ಒಳಗೆ 
ತಾಯಿ, ಮಗಳು ಗಟ ಗಟ್ಟಿ ಯಾಗಿ ಮಾತನಾಡುತ್ತಿದ್ದುದು "ಕೇಳಿಬಂತು. 
ಮಾತುಗಳು ಸ್ಪಷ್ಟವಾಗಿ  ಸೊತ್ತಾಗುತ್ತಿರಲಿಲ್ಲ. ಅವರ ಮಾತನ್ನು 
ಹೊಂಚಿ ಕೇಳಬಾರದೆಂದು ಕಿನಿಮುಚ್ಛಕೊಳ್ಳ ಲೆತ್ಲಿ ಸಿದ, ಆದರೂ ಒಂದೊಂದು 
ಮಾತು ಕಿವಿಯನ್ನು ಮುಟ್ಟತ್ತಿತ್ತು. 

ನೀಲಾ ಸ್ವಲ್ಪ ಹೊತ್ತು ಕಳೆದ ಮೋಲೆ ಬಂದಳು. ಅವಳ ಮುಖ 
ಗಂಭೀರವಾಗಿ ಬಿಟ ತ್ತು. ರಾಜಾ ಸ್ವಲ್ಪ ಆತುರದಿಂದ " ಏನು ಸಮಚಾರ 
ನೀಲಾ? '' ಬ. 

ಅವಳಿಂದ ಮಾರುತ್ತರ ಬರಲಿಲ್ಲ ಅತ್ತು ಕಣ್ಣೊರಸಿಕೊಂಡು 
ಬಂದಿದ್ದುದು ಚೆನ್ನಾಗಿ ಕಾಣಬರುತ್ತಿತ್ತು. 

“ ಏನಾಯಿತು? ಏಕೆ ಅತ್ತಿರುವೆ? ” 

ನೀಲನ ಬಾಯಲ್ಲಿ ಮಾತು ಹೊರಡಲಿಲ್ಲ. ಕಣ್ಣು ಗಳಿಂದ 
ಫಳಫಳನೆ ನೀರು ಹೆರಿಯಿತು. 


( ಆದದ್ದೇನು ಕೀಲಾ, ಇಷ್ಟು ದುಃಖಕ್ಕೇನು ಕಾರಣ? '' 


ನಟಿಸಾನ್ನಭೌನಮನು ೭೫ 


4 ಹೋಗಲಿ ಬಡಿ. ಆ ಮಾತು ಬೇಡ. ಸೀವು ಬರೋದೇ 
ಅಪರೂಪ. ಆಗಲೂ ನಮ್ಮ ಗೋಳೇ ಆಗಬೇಕೇ? ? 

ನೀನು ಎಲ್ಲಾ ವಿಷಯ ಬಾಯಿಬಿಟ್ಟು ಹೇಳದಿದ್ದರೆ ನನಗೆ 
ಸಮಾಧಾನವಾಗುವುದಿಲ್ಲ. ?' 

“ ಇನ್ನೇನು ನಮ್ಮನ್ಮುನ ಗೋಳು. ಅವಳಿಗೆ ಧನಪಿಶಾಚಿ ಹಿಡಿದಿದೆ. ” 

“ ಜಗತ್ತಿಗೇ ಹಿಡಿದಿದೆ. ಪಾಸ್ಕ ಅವಳನ್ನೇಕೆ ದೂಸಿಸುತ್ತೀ. ” 

“" ನಾನು ಸುಖನಾಗಿರುವುದು ಅವಳಿಗೆ ಬೇಕಿಲ್ಲ.” 

“ ನಿನ್ನ ಸುಖಕ್ಕಿಂತ ಹೆಚ್ಚಿನದೇನಿದೆ ಅವಳಿಗೆ. ” 

“ ರಾಜಾ ನನಗೊಂದು ಭಿಕ್ಷೆ ನೀಡುತ್ತೀರಾ? ” 


ಹೇಳು. '' 
“ ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗಿಬಿಡಿ. ” 
" ಎಲ್ಲಿಗೆ? 


“ ನಿಮ್ಮ ಮನಸ್ಸು ಬಂದ ಕಡೆಗೆ.” 

” ಹುಚ್ಚಿಯಂತಾಡಬೇಡ, ಸ್ವಲ್ಪ ಸಮಾಧಾನ ತಂದುಕೋ 

“ ಸಮಾಧಾನದ ಸ್ಥಿತಿ ವೂರಿದೆ. ನಿಮಗೂ ಬೇಡವುದರೆ ಕೆರೆಯೋ 
ಭಾವಿಯೋ ಹುಡುಕಿಕೊಳ್ಳುತ್ತೇನೆ. ” 

“ ತಾಯಿ-ಮಕ್ಕಳ ವ್ಯಾಜ್ಯ, ಎಷ್ಟು ಹೊತ್ತಿನದು. ಇನ್ನೊಂದರ 
ಗಳಿಗೆಯಲ್ಲಿ ಎಲ್ಲಾ ಸರಿಹೋಗುತ್ತದೆ. ” 

“ ಇದು ಸರಿಹೋಗುವ ವ್ಯಾಜ್ಯವಲ್ಲ ದೊರೆ. ನೀವು ಕರೆದುಕೊಂಡು 
ಹೋಗುತ್ತೀರೋ ಇಲ್ಲವೋ ಹೇಳಿಬಿಡಿ. ನನಗೇನೂ ಬೇಕಿಲ್ಲ. ಎರಡು 
ಹೊತ್ತು ಊಟ ವರ್ಷಕ್ಕೆ ಎರಡು ಸೀರೆಯಾದರೆ ಆಯಿತು. ?' 

« ನಾನು ಸ್ವತಂತ್ರನಲ್ಲ ನೀಲಾ.” 

“ ಇಲ್ಲ ಪ್ರಮಾಣವಾಗಿಯೂ ಅವರ ದಾರಿಯಲ್ಲಿ ನಾನು ಬರುವುದಿಲ್ಲ. 
ಅವರಿಗೆ ನಾನು ಎಂದೆಂದಿಗೂ ಮುಳ್ಳಾಗುವುದಿಲ್ಲ. ನನ್ನನ್ನು ಅವರ ಆಳಿನಂತೆ 
ಭಾವಿಸಿ. ನಿಮ್ಮ ಹತ್ತಿರ ಇದ್ದರೆ ಅಷ್ಟೇ ಸಾಕು. ಈ ಬಾಳು ನನಗೆ 
ಬೇಸರವಾಗಿದೆ. ಧನದಾಳಿಗೆ ನಾನು, ಈ ದೇಹವನ್ನು ಮಾರಲಾಕೆ. 
ಇದು ನಿಮಗೆ ಮೂಸಲು......... 4 


೭೬ ನಟಸಾರ್ನ ಭೌಮ 


ರಾಜಾ ಚಕಿತನಾದ. ನೀಲನಿಗೆ ಯಾವ ರೀತಿಯಲ್ಲಿಯೂ ಸಮಾಧಾನ 
ಹೇಳಲಾಗದ ತನ್ನ ನಿಸ್ಸಹಾಯಕತೆಯನ್ನು ನೆನೆದು ಪರಿತನಿಸಿದ ಬೇರೆ 
ಏನೂ ತೋರದೆ ಅಲ್ಲಿಂದ ಎದ್ದ. 

4 ಬರುತ್ತೇನೆ. ಕ 

“ ನನ್ನನ್ನು ಕೈಬಿಡುನಿರಾ? '' 

4 ಹಾಗಾದರೆ” 

“ ಯೋಚಿಸಲು ಸ್ವಲ್ಪ ಅವಕಾಶಕೊಡು. ” 

“ ಪತಿತರು ಉದಾ ರವಾಗುವುದಕ್ಕೆ ಮಾರ್ಗವೇ ಇಲ್ಲವೇ? ? 

(( ಇದೆ >» Kk 

"ಹೇಗ 2೪ 

ನಾವು "ಸತಿತರಲ್ಲ' ಎಂದು ತಿಳಿದುಕೊಳ್ಳ ವುದು. '' 

(( ಇನ್ನೇನು? »» ” 

“ ನೀನು ಕಲಾನಂತೆ, ಕಲೆಗೆ ಮೈಲಿ ಇಲ್ಲ. ಲೋಕದ ಸಾಪ ದೋಷ 
ಗಳು ಅದರ ಮುಂದೆ ಸುಟ್ಟು ಹೋಗುತ್ತವೆ. ಸ್ತ 


“ ನಿಮ್ಮ ಕಣ್ಣಿಗಾದರೂ ನಾನು ಪರಿಶುದ್ಧಳೇ? '' 

« ನನ್ನ ಕಣ್ಣಿಗೆ ನೀನು ಮಹಾಸತಿ--ನನ್ನ ಗುರು” ಎಂಧು ಹೇಳಿ 
ಅಲ್ಲಿ ನಿಲ್ಲದೆ ಹೊರಟುಹೋದ. ತನಗಾದ ಆನಂದವನ್ನು ವೃಕ್ತಪಡಿಸಲಾರದೆ 
ನೀಲಾ ಅಲ್ಲೇ ಕುಸಿದುಬಿದ್ದಳು. 


೧೦ 


ಸರೀಕ್ಷೆಯ ಗಡಿಬಿಡಿ ರಾಜನೊಬ್ಬನನ್ನು ಬಿಟ್ಟು ಯೂನಿಯನ್ನಿನ 
ಎಲ್ಲ ಗೆಳೆಯರನ್ನೂ ಆವರಿಸಿತ್ತು. ಅವರು ಯೂನಿಯನ್‌ ಕಡೆ 
ತಲೆಯಿಡುತ್ತಿ ರಲಿಲ್ಲ. ಯಾವಾಗಲಾದರೂ ಒಂದೊಂದು ದಿವಸ ಅಚ್ಯುತ 
ಬಂದು ಸ್ವಲ್ಪ ಹೊತ್ತು ಇದ್ದು ಹೋಗುತ್ತಿದ್ದ. ಶಾಲೆಯ ಪುಸ್ತಕಗಳನ್ನು 
ತಿರುವಿಹಾಕಿದ ಹಾಗೆ ಮಾಡಿ ರಾಜಾ ಮತ್ತೆ ಷೇಕ್ಸ್‌ ನಿಯರ್‌ ನಾಟಕಗಳನ್ನು 
ಹಿಡಿಯುತ್ತಿದ್ದ. ಕುಂಟುತ್ತ ನಡೆದಿದ್ದ | ಹ್ಯಾಂಲೆಟ್‌ >: ನಾಟಕದ 


ನಟಸಾರ್ವಭೌಮ ೬೬ 


ಅನುವಾದ ಮುಗಿದಿತ್ತು. ಅದನ್ನು ತಿದ್ದಿ, ರೂಪಗೊಳಿಸುವ ಪ್ರಯತ್ನ 
ಸಾಗಿತ್ತು. 

ರಾಜನ ಸಂಗೀತ ಪಾಠ ಅವಿಚಿ ನ್ನಮಗಿ ಸಾಗಿತ್ತು. ಶಿಷ್ಯನ ಗ್ರಹಣ 
ಶಕ್ತಿಯನ್ನು ಕಂಡು ಗುರುಗಳು ಬೆರಗಾಗಿ ಹೋಗಿದ್ದರು. ಸತತ ಅಭ್ಯಾಸ 
ದಿಂದ ಸಲುಕುಗಳು, ನೆರವಲುಗಳು ಲೀಲಾಜಾಲವಾಗಿ ನುಡಿಯುತ್ತಿದ್ದ ವು. 
ಹಗಲೂ ರಾತ್ರಿ ನಾಟಕಕ್ಕೆ ಉಸಯೋಗಿಸುವ ಸಂಗೀತದ ಬಗ್ಗೆ ರಾಜನ 
ಚಿತ್ತ ಲೀನವಾಗಿ ಬಿಟ್ಟಿ ತು. ಒಂದೊಂದು ಹಾಡನ್ನೂ ಬೇರೆ ಬೇರೆ ರಾಗಗಳಲ್ಲಿ 
ರೀತಿಗಳಲ್ಲಿ ಹಾಡಿ ಹಾಡಿ ನಿರ್ಣಯಿಸುತ್ತಿದ್ದನು. ಅವನ ಸ್ಪೂರ್ತಿಯ 
ವೇಗವನ್ನು ತಡೆಯಲಾರದೆ ಮೃದಂಗದ ರಾಮಯ್ಯ ನಂತಹ ವಾದ್ಯವಾದನ 
ಪಟುವೂ ಸುಮ್ಮನಾಗಿಬಿಡುತ್ತಿದ್ದನು. 

ಪರೀಕ್ಷೆ ಬರುತ್ತದೆ ಬರುತ್ತದೆ ಎಂದು ನಿರೀಕ್ಷಿಸುತ್ತಿದ್ದಂತೆ ಬಂದದ್ದೂ 
ಆಯಿತ್ಕು ಮುಗಿದದ್ದೂ ಆಯಿತು. ರಾಜನೂ ಪರೀಕ್ಷೆಗೆ ಕುಳಿತ ಶಾಸ್ತ್ರ 
ಮಾಡಿದ್ದ. ದೇವದಾಸನಿಗಂತೂ ರ್ಯಾಂಕ್‌ ಕಬ್ಬಟ್ಟ ಬುತ್ಮಿಯಾಗಿತ್ತು. 
ಹಕ್ಕಿಗಳು ಮತ್ತೆ ಒಂದೆಡೆ ಸೇರುವಂತಾಯಿತು. ಶಾಕುಂತಲ ನಾಟಕದ 
ಅಭ್ಯಾಸ ಒಳ್ಳೆಯ ಹುರುಪಿನಿಂದ ಮುಂದುವರಿಯಿತು. 

ಶಾಕುಂತಲ ಜತೆಗೆ ರಾಮವರ್ಮನನ್ನೂ ಆಡಿಬಿಡೋಣ ಎಂದು 
ದೇವದಾಸನ ಬಲವಂತ. ಒಂದೇ ಸಾಕು ಸದ್ಯಕ್ಕೆ, ಎರಡೂ ಕಷ್ಟವಾದ 
ನಾಟಕಗಳು ಯದ್ವಾತದ್ವವಾದೀತು ಎಂದು ತಿರುಮಲನ ವಾದ. ರಾಮ 
ವರ್ಮದಲ್ಲಿ ದೇವದಾಸನಿಗೆ ಸೊಗಸಾದ ಪಾತ್ರವಿತ್ತು. ಅನನು ಅದಕ್ಕೆಲ್ಲಿ 
ತುಂಡುಬೀಳುವುದೋ ಎಂದು ವ್ಯಸನಾಕ್ರಾಂತನಾದನು. ಮೊದಲು ಶಾಕುಂತಲ 
ಆಗಲಿ, ಬುಳ್ಳಪ್ಪ ಇನ್ನೊಂದು ದಿನಸ ನ:ಟಿಕಶಾಲೆ ಕೊಟ್ಟರೆ ರಾಮವರ್ಮ 
ಆಡೋಟ ಎಂದು ರಾಜಾ ಸಮಾಧಾನ ಹೇಳಿದ. 

ಬುಳ್ಳಪ್ಪ ಕೊಟ್ಟಿದ್ದ ಮಾತನ್ನು `ಹಿಂತೆಗೆದ, ಕೊಳ್ಳ ಲಿಲ್ಲ. ತಿಂಗಳ 
ಮೊದಲನೆಯ ಭಾನುವಾರ ಸಂಜೆ ಶಾಕುಂತಲ ಆಡುವುದೆಂದು ನಿಶ್ಚಯ 
ವಾಯಿತು. ಅಧ್ಯಕ್ಷಸ್ಥಾ ನಕ್ಕೆ ತನ್ಮು ಕಾಲೇಜಿನ ಸ್ರಿನ್ಸಿಪಾಲರನ್ನ್ವೇ 
ಪ್ರಾರ್ಥಿಸಿಕೊಳ್ಳ ಬೇಕೆಂದು . ಗೊತ್ತಾಯಿತು. ಪ್ರಕಟನೆ, ಪ್ರಸಾರ 
ಕಾರ್ಯನೆಲ್ಲಾ ಒಳ್ಳೆಯ ಹುರುಪಿನಿಂದ ಸಾಗಿತು, ಊರಿನ ಜನವೂ 


ಓಲೆ ನಟಸಾರ್ವಭೌಮ 


ನಾಟಕವನ್ನು ಉತ್ಸಹದಿಂದ ಎದುರು ನೋಡುತ್ತಿತ್ತು. ಕಾಲೇಜಿನ 
ವಿದ್ಯಾರ್ಥಿಗಳ ಸಡಗರಕೃಂತೂ ಮೇರೆಯೇ ಇರಲಿಲ್ಲ. ನೂರಾರು ಆಹ್ವಾನ 
ಸತ್ರಗಳು ಊರಿನ ಹಿರಿಯರಿಗೆ, ನಟರ ಗೆಳೆಯರು, ಬಂದುವರ್ಗದವರಿಗೆ 
ಹೋಗಿತ್ತು. ತನ್ನವರಾಗಿ ನಾಟಕ ನೋಡುವುದಕ್ಕೆ ಯಾರೂ ಬರುವ 
ಹಾಗಿಲ್ಲವಲ್ಲಾ ಎಂದು ರಾಜನಿಗೆ ದುಃಖ. ಜೀವಕ್ಕ, ಜೀವತೆಗೆದರೂ ನಾಟಕಕ್ಕೆ 
ಹೋಗುತ್ತಿ ರಲಿಲ್ಲ. ಸೀತಮ್ಮ ತುಂಬಿದ ಬಸುರಿ. ಗಂಬೆಗಂಟಿಗಳು 
ಕೂಡುವುದಕ್ಕೆ ಅವಳಿಗೆ ಸಾಧ್ಯವಾಗುತ್ತಿರಲಿಲ್ಲ. ರಾಜನ ತಂದೆ ನಾಟಕ 
ಸಿನೀಮಾಗಳ ಆಜನ್ಮ ಶತ್ರುಗಳು. ಜತೆಗೆ “ ನಮ್ಮ ಹುಡುಗನ ನಾಟಕ” 
ಎಂಬ ತಾತ್ಸಾರ ಬೇಕೆ. 

“ ನೀಲಾ” ಅವಳನ್ನು ಬರಹೇಳಬೇಕು. ಅವಳು ಕೊಟ್ಟ 
ಪ್ರೋತ್ಸಾಹನೇ, ಇಷ್ಟು ದೂರ ನನ್ನನ್ನು ತಂದಿದೆ. ಅವಳು ಬರದಿದ್ದರೆ 
ನಾಟಕಕ್ಕೆ ಕಳೆಯೇ ಬರುವುದಿಲ್ಲ ಎಂದು ರಾಜ ಯೋಚಿಸಿದನು. ಯಾರೆ 
ಕೈಯಲ್ಲಾದರೂ ಅವಳಿಗೊಂದು ಆಹ್ವಾನ ಪತ್ರಿಕೆಯನ್ನು ಕಳುಹಿಸಲು 
ಮನಸ್ಸಾಗಲಿಲ್ಲ. ತಾನೇ ಹೋದರೆ--ಹೋಗಿ ಬಹಳ ದಿವಸವಾಯಿತು 
ಅಲ್ಲಿಂದ ಬೇಗ ಬಿಡುಗಡೆ ಹೊಂದುವುದು ಕಷ್ಟವಾಗುತ್ತದೆ; ಎಂದು ಯೋಚಿಸಿ 
« ಹೇಗಾದರೂ ಆಗಲಿ, ಹೋಗಿ ಹೇಳಿಯೇ ಬರಬೇಕು” ಎಂದು ನಿರ್ಧರಿಸಿ 
ನೀಲನ ಮನೆಯ ಕಡೆ ಹೊರಟುಬಿಟ್ಟ. 

“ಇನ್ನೂ ನನ್ನ ಜ್ಞಾಪಕ ಉಳಿದಿದೆಯೇ? ” ಎಂದು ನೀಲಾ ನಗು 
ನಗುತ್ತಾ ಸ್ವಾಗತಿಸಿದಾಗ ರಾಜನಿಗೆ ತಲೆ ತಗ್ಗಿ ಸುವಂತಾಯಿತು. 

ಕೆಲಸದ ಗಲಾಟಿ, ನಾಟಕವೆಂದರೆ ಭಾರೀಸಂಸಾರ. ಬರುವುದಕ್ಕೆ 
ಪುರಸತ್ತು ಆಗಲಿಲ್ಲ” 

“ ಮನಸ್ಸಿದ್ದರೆ ಮಾರ್ಗನಿದ್ದೇ ಇರುತ್ತದೆ. ” 

“ ಹಾಗಾದರೆ ಮನಸ್ಸಿಲ್ಲದೆ ಬರಲಿಲ್ಲವೆಂದು ತಿಳಿದುಕೊಂಡೆಯಾ. ? 

“ ಇನ್ನೇನೆಂದು ತಿಳಿದುಕೊಳ್ಳ ಲ್ಲಿ. ” 

“ ನಿಜವಾದ ಕಾರಣ ಹೇಳಿದೆನಲ್ಲಾ. ? 

“ ಮೂರು ನಾಲು ಸಲ ಹೇಳಿ ಕಳಿಸೋಣ ಎಂದುಕೊಂಡೆ. 
ನಿಮಗೇತಕ್ಕೆ ತೊಂದರೆ ಎಂದು ಸುಮ್ಮನಾದೆ. ” 


ನಟಸಾರ್ವಭೌಮ ೭೯ 


“ ನೀನು ಬಲುಬೇಗ ತಪ್ಪು ಅರ್ಥಮಾಡಿಕೊಳ್ಳುತ್ತೀ, ನೀಲಾ. ” 

“ ಎರಡು ಮೂರು ದಿವಸಕ್ಟೊಮ್ಮೆಯಾದರೂ ಇತ್ತಕಡೆ ಬಂದು 
ಮುಖತೋರಿಸಿ. ” 

"ಎರಡು ಮೂರು ದಿವಸಕ್ಟೊಮ್ಮೆಯೇ-ಹಾಗಾದರೆ ನಿತ್ಯ ಒರಬೇಡ 
ವೇನು? ” 

ನನಗೆ ಅಷ್ಟು ಭಾಗ್ಯವಿದೆಯೇ?? 

“ ಇದೆ ನೀಲಾ-ಈಗ ದೊಡ್ಮ ಭಾಗ್ಯವಿದೆ. ನನ್ನ ನಾಟಿಕ ನೋಡುವ 
ಭಾಗೃ ಭಾನುವಾರ ನಮ್ಮ ನಾಟಕ. ” 

« ಪ್ರಕಟನೆ ನೋಡಿದೆ. ” 

“ ಬರುವೆಯಲ್ಲವೇ? ” 

"ಬರಬೇಕೇ?? 

ಕ ನಿನ್ನಿಷ್ಟ. 

i ನನ್ನಿಷ್ಟ ನೋಡಿ” ಎಂದು ಡ್ರಾಯರ್‌ ಎಳೆದು ಮೂರು ರೂಪಾಯಿನ 
ಟಕೇಟ್‌ಗಳನ್ನು ತೋರಿಸಿದಳು. 

“ ನೀನು ಟಕೆಟ್‌ ಏತಕ್ಕೆ ಕೊಂಡೆ. ” 

“ ನನ್ನ ಕಲಾವಿದನಿಗೆ ನನ್ನ ಅಲ್ಪ ಕಾಣಿಕೆ. ” 

“ ತುಂಬ ಅನ್ಯಾಯ ಮಾಡಿದೆ ನೀಲಾ. ? 

“ ಅದೆಲ್ಲಾ ಮನಸ್ಸಿಗೆ ಹಚ್ಚಿ ಕೊಳ್ಳ ಬೇಡಿ. ನಾಟಕ ಜನ್ನಾ ಗಲ. 
ನಿಮಗೆ ಒಳ್ಳೆಯ ಹೆಸರು ಬರಲಿ. ನನಗೆ ಅಷ್ಟೇ ಬೇಕಾದದ್ದು. ಢಿ 

ಅವಳ ಔದಾರ್ಯ, ತಿಳಿಮನಸ್ಸು ರಾಜನನ್ನು ಅರೆಮೂಕನನ್ನಾಗಿ 
ಮಾಡಿದವು. 

“ ನಾಟಕ ಮುಗಿದ ಮೇಲೇ ನಿನ್ನ ಕಾಣುವುದು ನೀಲಾ.” 

“ ಹಾಗೇ ಆಗಲಿ. ಆ ಮೇಲಾದರೂ ಮರೆಯದಿದ್ದರೆ ಸಾಕು.” 

ಹೊಸ ಚಿಂತೆಯೊಂದನ್ನು ಹೊತ್ತು ರಾಜ ಅಲ್ಲಿಂದ ಹೊರಡಬೇಕಾಯಿತು. 
" ಇತ್ತ ಸೀತಾ ಅತ್ತ ನೀಲಾ ಇಬ್ಬರನ್ನೂ ತನ್ನನ್ನು ಪ್ರೀತಿಸುವವರೇ, 
ತಾನೂ ಇಬ್ಬರನ್ನೂ ಪ್ರೀತಿಸುತ್ತೇನೆ. ಆದರೆ ಮೂವ್ವರ ಜೀವ ಒಂದಾಗು 
ವುದ: ಸಾಧ್ಯವೇ? ಈ ಮಧುರಸ್ವಪ್ನು ಒಂದಲ್ಲ ಒಂದು ದಿವಸ ಒಡೆದು 


ಲಕಿ ನಟಸಾರ್ವಭೌಮ 


ಯಾರಿಗಾದರೂ ನೋವಾದರೆ ಏನು ಮಾಡುವುದು. ಇದರ ಮುಕ್ತಾಯ 
ಹೇಗಾಗುತ್ತದೆ? 

ಸೀತಮ್ಮನೂ ದುಃಖಿ. ಗಂಡನ ನೈಭನನನ್ನು ನೋಡುವುದಕ್ಕಾಗುವು 
ದಿಲ್ಲವಲ್ಲಾ ಎಂಬ ಕೊರಗು ಅವಳ ಚಿತ್ತವನ್ನು ಹಿಂಡಿಬಿಟ್ಟಿತ್ತು. ಆದರೆ 
ಅದಕ್ಕೆ ವಿಫ್ನವನ್ನು ತಂದ ತನ್ನ ಸ್ಥಿತಿಯನ್ನು ಅವಳು ನಿಂದಿಸುತ್ತಿ ರಲಿಲ್ಲ. 
ತನ್ನ ಗರ್ಭದಲ್ಲಿ ಮೂಡಿದ್ದ ಪತಿಯ ಅನಂತಪ್ರೇಮದ ಸಂಕೇತವನ್ನು ನೆನೆದು 
ಅವಳ ಹೈದಯ ಹಿಗ್ಗಿ ಹೋಗುತ್ತಿತ್ತು. 

ನಾಟಕದ ಪ್ರತಿಯೊಂದು ಭಾಗವನ್ನೂ ರಾಜ ವರ್ಣಿಸಿ ಸೀತಮ್ಮನಿಗೆ 
ಹೇಳಿದ. “ ಯೋಚನೆ ಮಾಡಬೇಡ ಚಿನ್ನಾ. ನೀನು ಮ್ಟೆ ಕಳೆದು ಬಳು. 
ಆ ಮೇಲೆ ನಿನಗೋಸ್ಫರವೇ ಇನ್ನೊಂದು ನಾಟಕ ಹಾಕಿಸಿ ತೋರಿಸುತ್ತೇನೆ. 
ಈಗ ಇಲ್ಲದ ಸಲ್ಲದ ವ್ಯಸನ ಮನಸ್ಸಿಗೆ ಹಚ್ಚಿಕೊಳ್ಳ ಬೇಡ” ಎಂದು 
ಸಮಾಧಾನ ಹೇಳಿದ. 

ನಾಟಕಕ್ಕೆ ಶ್ರೀನಿವಾಸಯ್ಯಂಗಾರ್ಯರನ್ನು ಕರೆಯುವುದೇ ಬಿಡುವುದೇ 
ಎನ್ನುವ ವಿಷಯದಲ್ಲಿ ದೊಡ್ಡ ಚರ್ಚೆ ಯೂನಿಯನ್ನಿನ ಗೆಳೆಯರಲ್ಲಿ ಹುಟ್ಟಿತ್ತು. 

« ಮಹಾಕೊಂಗಿ ಮನುಷ್ಯ. ಸಿಕ್ಕಿದಹಾಗೆ ಬಯ್ಯು ತ್ಲಾನೆ. ಕರೆದು 
ಟತನಕೊಟ್ಟು ಅವನ ಕೈಯಲ್ಲಿ ಬಯ್ಯಸಿಕೊಳ್ಳು ವುದೇಕೆ > ಎಂದ ಅಚ್ಯುತ. 
ಅವನಿಗೆ ದೇವದಾಸನೂ ಬೆಂಬಲವಿತ್ತ. ತಿರುಮಲ ಮಾತ್ರ ಖಂಡಿತ 
ಕರೆದೇ ಕರೆಯಬೇಕೆಂದು ಹಟತೊಟ್ಟಿದ್ದ ಕ 

“ರಾಜ ಬರಲ್ಲಿ ಅವನು ಹೇಗೆ ಹೇಳಿದರೆ ಹಾಗೆ ಮಾಡೋಣ 
ಎಂದು ನಿರ್ಧರಿಸಿದರು. 

ರಾಜ ಬಂದವನೇ ತನ್ನ ನಿರ್ಣಯವನ್ನು ತಿರುಮಲನ ಕಡೆಗೆ 
ಕೊಟ್ಟು ಬಿಟ್ಟಿ. 

« ಏಳಿ. ಎಲ್ಲಾರೂ ಹೋಗಿ ಅವರಿಗೆ ಹೇಳಿ ಬರೋಣ. ? 

ಸ್ತ ನಾನೊಲ್ಲೆನಸ್ಟಾ. ಪಾಠಕ್ಕೆ ಬೇರೆ ಅವರ ಹತ್ತಿರ ಚಕ್ಕರ್‌ 
ಹೊಡೆದಿದ್ದೀನಿ” ಎಂದ ಅಚ್ಯುತ. “ ಏಳೋ ಇರಲ್ಲಿ, ದೊಡ್ಡವರು ಒಂದು 
ಮಾತು ಅಂದರೂ ಆಶೀರ್ವಾದ ಮಾಡಿದ ಹಾಗಾಗತ್ತೆ ” ಎಂದು ಎಲ್ಲರನ್ನೂ 
ಎಬ್ಬಿ ಸಿಕೊಂಡು ಗುರುಗಳ ಮನೆಗೆ ಹೋದ. 


ನಟಸಾರ್ವಭೌಮ ಆಪಿ 


ಅಯ್ಯಂಗಾರ್ಯರು ಎಲಡಿಕೆ ಡಬ್ಬಿಯನ್ನು ಮುಂದಿಟ್ಟುಕೊಂಡು 
ಕುಳಿತಿದ್ದರು. ಗೆಳೆಯರ ನಿಯೋಗಗೋಷ್ಠಿ ಬಂದುದನ್ನು ಕಂಡು ಏನೋ 
ಮಹತ್ಭಾರ್ಯವಿದೆಯೆಂದು ಭಾವಿಸಿದರು. ತಮ್ಮ ಸ್ವಾಭಾವಿಕ ಕೊಂಠೆನಿಂದ 
“ ದಯಮಾಡಿಸಬೇಕು. ಇವತ್ತು ನಮ್ಮ ಮನೆ ಪಾನನನಾಯಿತು. ಏನು 
ಎಲ್ಲಾರೂ ಬರೋಣವಾಯಿತಲ್ಲಾ ಸಮಾಚಾರ--ಒಹೋ! ನಮ್ಮ ಅಚ್ಯುತ 
ರಾಯರೂ ಬಂದಿದ್ದಾರೆ. ಸಂತೋಷ ” ಎಂದರು. 


Dre ಚ್‌ » ತಿರುಮಲನಿಗೆ ಮುಂದೆ ಮಾತು ಹೊರಡಲಿಲ್ಲ. 

ಹೇಳು ಏಕೆ ಭಯ.” 

“ ತಾವು -- ಗುರುಗಳೇ, ಭಾನುವಾರ ನಮ್ಮ ನಾಟಕಕ್ಕೆ ಬರಬೇಕು. 
ಕರೆಯುವುದಕ್ಕೆ ನಾವೆಲ್ಲಾ ಬಂದಿದ್ದೇವೆ. ಭಿ 

4 ಒಬ್ಬನ್ನ ಕರೆಯೋದಕ್ಕೆ ಇಷ್ಟು ಜನ ಬರಬೇಕೇ-- ನಾನು ನಾಟಕ 
ಪಾಟಕಕ್ಕೆ ಬರೋದಿಲ್ಲವಲ್ಲಾ. ” 

"ಅದು ಗೊತ್ತು ಗುರುಗಳೇ. ನಿಮ್ಮ ಶಿಷ್ಯರಿಗೋಸ್ಪರ ನೀವು 
ಬರಲೇಬೇಕು. * 

ಗುರುಗಳು ತಲೆಕೆರೆದುಕೊಳ್ಳು ವುದಕ್ಕಾ ರಂಭಿಸಿದರು. 

“ ತಾವು ಬರದಿದ್ದರೆ ನಮ್ಮ ಉತ್ಪಾ ಹೆ ಭುಗವಾಗುತ್ತ ದೆ. ಗುರುಗಳೇ. ” 

ರಾಜನ ದೈನ್ಯ 1. ಮನಸ್ಸಿನ ಮೇಲೆ ಸರಿಣಾಮನನ್ನುಂಟು 
ಮಾಡಿತು. 

“ಆಗಲಯ್ಯಾ ಬಂದು ಸ್ವಲ್ಪ ಹೊತ್ತಿದ್ದು ಬಕ್ಕೇನೆ. ಆಗಬಹುದೋ?' 

“ ತಮ್ಮ ಇಚ್ಛೆ. ಸ] 

“ ಅದರೆ ಒಂದು ಮಾತ್ತು ಯಾರಾದರೂ ಅಪಶೃತಿ-ಅಪಸ್ವರ ಶೂಗಿ 
ದರೋ ತಲೆ ಒಡೆದುಹಾಕಿ ಬಿಡುತ್ತೇನೆ. ? 


" ಆಗಲಿ: ಗುರುಗಳೇ” ಎಂದು ನಕ್ಕರು. ಕೊನೆಗೂ ಸಿಂಹನನ್ನು 
ಬಲೆಗೆ ಹಕಿದೆನಲ್ಲಾ ಎಂದು ಗೆಳೆಯರು ಸಂತೋಷಿಸಿದರು. ಅಚ್ಯುತನ 
ಮುಖ ನೋಡಿ ರಾಜ “ಗುರುಗಳೆ ಬಾಯಿ ಒರಟು ಅಚ್ಯುತ, ಆದರೆ 
ಮನಸ್ಸು ಬೆಣ್ಣೆಯಷ್ಟು ಮೃದು. ನೋಡು ಭಾನುವಾರ ಎಲ್ಲರಿಗಿಂತ 
ಮುಂಚೆ ಬಂದು ಕುಳಿತಿರುತ್ತಾರೆ? ಎಂದು ಹೇಳಿದ. 


೧೧ 


ನಾಟಕ ಚಪ್ಪರ ಮದುವೆಯ ಮನೆಯಂತೆ ಅಲಂಕೃತವಾಗಿತ್ತು. 
ಬಾಳೆಯಕಂದುಗಳು, ಹಸರುವಾಣಿ, ಜತೆಗೆ ಸೊಗಸಾದ ನಾಗಸ್ವರ ಹಬ್ಬದ 
ವಾತಾನರಣವನ್ನು ಸೃಷ್ಟಿ ಸಿದ್ದ ವು. ಬುಳ್ಳೆ ಪ್ಪ ವಿಶೇಷ ಉತ್ಸಾಹದಿಂದ 
ಮೇಲು ವಿಚಾರಣೆಯನ್ನು ನೋಡಿಕೊಳ್ಳುತ್ತಿದ್ದ. ಸ್ವಾಗತದ ಕೆಲಸ 
ದೇವದಾಸನ ಮೇಲೆ ಬಿದ್ದಿತು. ಅವನು ಜತೆಗಿರಲೆಂದು ಮೂರಂಗುಲದ 
ಜರೀರ:ಮಾಲು, ಕರಿಥಿಲುವಂಗಿ ಹಾಕಿಸಿ ರುದ್ರಪ್ಪನನ್ನೂ ಎಳೆದುಕೊಂಡು 
ಬಂದಿದ್ದ. ಅತಿಥಿಗಳು ನಾಟಕಶಾಲೆಯನ್ನು ತುಂಬುತ್ತ ಬಂದರು. ಜನ 
ಕಿಕ್ಸಿರಿದು ತುಂಬಿತ್ತು. ಅಧ್ಯಕ್ಷರಾದ ಫ್ರಿ. ಬ್ರೌನ್‌ ಸಾಹೇಬರು ೬-೩೦ 
ಗಂಟಿಗೆ ಸರಿಯಾಗಿ ಕಾರಿನಲ್ಲಿ ಇಳಿದರು. 


ಒಳಗೆ ಭೂಮಿಕೆ ಧರಿಸಿ ಸಿದ್ಧನಾಗಿದ್ದ ರಾಜ್ಯ ಫರದೆಯ ಕಿಂಡಿಯಿಂದ 
ಪ್ರೇಕ್ಷಕ ವರ್ಗವನ್ನು ನೋಡಿದ. ಎಲ್ಲರೂ ಬಂದಿದ್ದಾರೆ. ಮಹಿಳೆಯರ 
ವಿಭಾಗದಲ್ಲಿ ನೀಲಾ ಕುಳಿತಿದ್ದಳು. ಆಹ್ವಾನಿತರು ಯಾರೂ ತಪ್ಪಿಸಿಕೊಂಡಿರ 
ಲಿಲ್ಲ. ಆದರೆ ಗುರುಗಳು ಎಲ್ಲಿಯೂ ಕಾಣಬರಲಿಲ್ಲ. ಮುಖ ನಿಸ್ಕೇಜವಾಯಿತು. 
“ ಬರುವರೋ, ಬರುವುದಿಲ್ಲವೋ. ಖಂಡಿಶ ಬರುತ್ತೇನೆಂದು ಹೇಳಿದರಲ್ಲಾ ” 
ಎಂದು ಚಿಂತಿಸುತ್ತ ಕುಳಿತ. ಅವನು ಕುಳಿತ ಸ್ವಲ್ಪ ಹೊತ್ತಿಗೆ ತಮ್ಮ 
ದಸ್ಸ ಅಂಕೋಲೆ ದೊಣ್ಣೆ ಯನ್ನೂ ರಿಕೊಂಡು ಶ್ರೀನಿವಾಸಯ್ಯಂಗಾರ್ಯರು 
ಒಳಗೆ ಬಂದಿದ್ದರು. ಗುರುಗಳ ಮುಖನೋಡಿ ರಾಜನ ಮುಖ ಅರಳಿತು. 
ಭೂಮಿಕೆಯ ಮೇಲಿದ್ದು ದನ್ನು ಗಮನಿಸದೆ ಅವರ ಎರಡು ಪಾದಗಳನ್ನು 
ಮುಟ್ಟಿ ನಮಸ್ವರಿಸಿದ. ಅಯ್ಯಂಗಾರ್ಯರ ಕಣ್ಣು ತೇವಗೊಂಡಿತ್ತು. 


“`ನೀನು ರಾಜನಪ್ಪಾ ಬಿ ಚ 

" ಹೌದು ಗುರುಗಳೇ. ” 

“ ನಮ್ಮ ರಾಜ ಸರಿ. ಈಗ ದುಷ್ಯಂತ ರಾಜ ಪಾರ್ಟಿ ಭರ್ಜರಿಯಾಗಿ 
ಮಾಡಿ ಎಲ್ಲಾರ ಕೈಯಲ್ಲೂ ಜಯಜಯ ಅನಿಸಿಕೊಳ್ಳ ಬೇಕು ಜೋಡು. ? 

“ ನಿಮ್ಮ ಆಶೀರ್ವಾದ ಗುರುಗಳೇ" ನೀವು ಬರುತ್ತಿರೋ ಇಲ್ಲವೋ 
ಎಂದು ಬಹಳ ಯೋಚನೆಯಾಗಿ ಬಿಟ್ಟಿತ್ತು. 


ನಟಸಾರ್ವಭೌಮ ಅ 


“4 ಯೋಚನೆಯೇಕೆ? ಬರುತ್ತೇನೆಂದು ಹೇಳಿರಲಿಲ್ಲವೇ. ” 

ಹೊತ್ತಾಯಿತೆಂದು ದೇವದಾಸ ಬಂದು ಎಚ್ಚರಕೊಟ್ಟಿ. ಗುರುಗಳನ್ನು 
ಕರೆದುಕೊಂಡು ಹೋಗಿ, ಅಧ್ಯಕ್ಷರ ಪಕ್ಷದಲ್ಲಿ ಅವರಿಗೆ ಹಾಕಿದ್ದ ನೀಠದಲ್ಲಿ 
ಕುಳ್ಳಿರಿಸಿ ಬಂದ. 


ನಾಟಕಾರಭದ ಘಂಟಾಸಂಕೇತವೂ ಆಯಿತು. ತೆರೆ ಮೇಲಕ್ಕೆ 
ಹೋಯಿತು. ನಟ್ಕ ಸೂತ್ರಧಾರರ ಪ್ರವೇಶವೂ ಮುಗಿಯಿತು. 


ವನ ಪ್ರದೇಶ. ಜಿಂಕೆಯನ್ನು ಬೆನ್ನಟ್ಟಿ ದುಷ್ಕಂತ ರಾಜ ಪ್ರವೇಶಿಸು 
ತ್ಲಾನೆ. ರಾಜ “ ಪಾರಿತು ಪಾರಿತು ಫಡಮೃಗಪೋತ ” ಹಾಡಿಕೊಂಡು 
ಹರಿಣಿಯನ್ನು ಬೆನ್ನಟ್ಟಿ ಹರಿಣಿಯ ವೇಗದಲ್ಲಿ ಪ್ರವೇಶಿಸಲು ಸಭೆಯಲ್ಲಿ 
ವಿದ್ಯುತ್ಸ ಭೆ ಬೆಳಗಿದಂತಾಯಿತು. ಅವನು ಪ್ರನೇಶಿಸಿದ ವೈಖರಿಗೆ ಬೆರಗು 
ಗೊಂಡು ಸಭಿಕರು ಬಹಳ ಹೊತ್ತು ಕರತಾಡನ ಮಾಡಿ ತಮ್ಮ ಸಂತೋಷ 
ವನ್ನು ವ್ಯಕ್ತ ಗೊಳಿಸಿದರು. 


ನಾಟಿಕ ಮುಂದುವರಿಯಿತು. ದುಷ್ಯಂತ ತಪಸ್ವಿ ಕನ್ಯೆಯರನ್ನು 
ನೋಡುತ್ತಾನೆ. ಅವರ ರೂಸಿಗೆ ಮರುಳಾಗುತ್ತಾನೆ. ಆ ಸಂದರ್ಭಕ್ಕುಚಿತ 
ವಾಗಿ ಭೈರವಿ ರಾಗದ ಕಂದ “ಓವೊ ತಪೋವನ ವಧುಗಳ ಲಾವಣ್ಯಂ, 
ರಾಣಿವಾಸಕರಿದೆನೆ ಸಡೆಯಲೈ ವೇಕ್ದಸೆನುದ್ಯಾನಲತಾವಳಿ ವನಲತೆಗಳಿಂ 
ತಿರಸ್ಕೃತವ ಶ್ರೇ” “ ಹಾಡಿದಾಗ ಸಭಿಕರು " ಮತ್ತೊಮ್ಮೆ' ಎಂದು ಕೂಗು 
ವುದು ಹಾಗಿರಲಿ, ಶ್ರೀನಿವಾಸಯ್ಯಂಗಾರ್ಯರೇ ಗಟ್ಟಿಯಾಗಿ “ ಒನ್ನ 
ಮೋರ್‌ ” ಎಂದು ಕೂಗಿದರು. ರಾಜ ಅದನ್ನೇ ಮತ್ತೆ ಹಾಡಿದ ಅಲ್ಲಿಂದ 
ಯಾವ ಕಂದನನ್ನೂ ಅನನು ಒಂದು ಸಲಕ್ಕೆ ಹಾಡಿ ಮುಗಿಸುವುದಕ್ಕೆ ಜನ 
ಅವಕಾಶಕೊಡುತ್ತಿ ರಲಿಲ್ಲ ನಟಿರು, ನಾಟಕ್ಕ ಪ್ರೇಕ್ಷಕರು ಮೂವರೂ 
ಒಂದಾಗಿದ್ದಂತೆ ಕಂಡು ಬರುತಿತ್ತು. ಒಂದೊಂದು ಹಾಡಿಗೂ, ಪ್ರವೇಶಕ್ಕೂ, 
ಮಾತಿಗೂ ಚಪ್ಪಾಳೆಯ ಸುರಿಮಳೆಯಾಗುತಿತ್ತು. 


ಕನಿಯ ಮನೋಗತವನ್ನು ಗ್ರಹಿಸಿ ಅರ್ಥೊಚಿತವಾಗಿ ಕಂದಪದ್ಯ 
ಗಳನ್ನು ನಿಭಾಗಮಾಡಿ ವಿಸ್ತರಿಸಿ ಹಾಡುತ್ತಿದ್ದ ರೀತಿ ವಿದ್ವಜ್ಞ ನಗಳ ಮನ 
ಸ್ಸನ್ನು ಬಹಳವಾಗಿ ಹಿಡಿಯಿತು. 


೪ ನಟಸಾರ್ವಭೌಮ 


ರಾಜನ ಕಣ್ಣು ಒಂದೆರಡು ಸಲ ಸ್ತ್ರೀಯರ ವಿಭಾಗದ ಕಡೆಗೆ ಹರಿ 
ಯಿತು. ತದೇಕಚಿತ್ತಳಾಗಿ ನಾಟಿಕನನ್ನನಲೋಕಿಸುತ್ತ ಕುಳಿತಿದ್ದ ಪ್ರೇಯಸಿ 
ನೀಲನನ್ನು ನೋಡಿದನು. ಶಕುಂತಲೆಯನ್ನು ವರ್ಣಿಸುತ್ತಾ ದುಷ್ಯಂತ 


6 ಈ ಮಧುರಾಕೃತಿ ಮಾನುಷ 

ಕಾವಿಂನಿಯರ ಬಸಿರೊಳೆಂತು ಪುಟ್ಟುಗುಮಿಳೆಯೊಳ್‌ | 
ವ್ಯೋಮದೊಳುದಯಿಪ ಮಿಂಚೀ 

ಭೂನಿತಲ ದೆತ್ತಣಿಂದದೇಂ ಪುಟ್ಟುಗುಮೇ? ॥ ೫ 


ಕಂದವನ್ನು ಕೇದಾರಗೌಳದಲ್ಲಿ ಹಾಡಿ ಮುಕ್ತಾಯ ಕೊಟ್ಟಾಗ ರ.ಜ್ಯ 
ನೀಲರ ಕಣ್ಣುಗಳು ಕೂಡಿದವು. ರಾಜನ ವರ್ಣನೆಯನ್ನು ಕೇಳಿ ನಾಟಕ 
ದಲ್ಲಿ ಶಕ.ಂತಲೆಯೂ ಲಜ್ಜೆಯಿಂದ ತಲೆ ತಗ್ಗಿ ಸುತ್ತಾಳೆ; ಆ ವರ್ಣನೆಯನ್ನು 
ಕೇಳಿ ನಾಟಕದ ಹೊರಗಿದ್ದ ನೀಲಾ ಲಜ್ಜೆಯಿಂದ ತಲೆತಗ್ಗಿ ಸಿದಳು. ಮಹಾ 
ಕವಿ ಕಾಳಿದಾಸನ ಪರಿಣಿತ ಶೃಂಗಾರದ ಒಂದೊಂದು ಸವಿನುಡಿಯನ್ನೂ ರಾಜ 
ತಾನೇ ತನ್ನ ಪ್ರೇಯಸಿಗೆ ಹೇಳಿದಂತೆ ನುಡಿಯುತ್ತಿದ್ದನು. 


ದ್ವಿತೀಯಾಂಕದಲ್ಲಿ ಕುಶಲ ಕಲಾವಿದನ ಶಕ್ತಿಯನ್ನು ಪರೀಕ್ಷಿಸುವ 
ಒಂದು ಸನ್ನಿವೇಶ... ವಿದೂಷಕ ಮಿತ್ರನಾದ ಮಾಢವ್ಯನೊಂದಿಗೆ ಶಕುಂತಲೆ 
ತನ್ನಲ್ಲಿ ಅನುರಕ್ಕಿಯನ್ನು ತೋರಿಸಿದ ಬಗೆಯನ್ನು ದುಷ್ಯಂತ ವಿವರಿಸ 
ಬೇಕಾಗಿದೆ.  ಕನಿಗುರು ಕಾಳಿದಾಸನ ಮೂಲಕ್ಕೆ ಸರಿದೊರೆಯಾಗಿ ನಿಲ್ಲು 
ನಂತಹ ಅಭಿನನ ಕಾಳಿದಾಸ ಬಸವಪ್ಪ ಶಾಸ್ತ್ರಿ ಗಳವರ ಮುನೋಹರ ಕಾವ್ಯ 
ಕೌಶಲ್ಯ. ಅದಕೆ ರಾಜನಿಗೆ ಸ್ಮೃತಿ ತಪ್ಪಿ ಹೋಗಿತ್ತು. ನಾಟಕದ ರಸ 
ಪ್ರವಾಹದಲ್ಲಿ ತನ್ನ ಜೇತನಗಳನ್ನು ಅವನು ತೇಲಿಬಿಟ್ಟಂತೆ ಇತ್ತು. ಕನಿ 
ಗುರುವಿನ ಒಂದೊಂದು ಮಾತೂ ರಸಭರಿತವಾಗಿ ಅನುಭನವೇದ್ಯವಾಗಿ 
ಅನನ ಬಾಯಿಂದ ಹೊರಬೀಳುತ್ತಿ ತ್ತು. 


“ ನಿನ್ನನ್ನು ನೋಡಿದ ಮಾತ್ರದಿಂದಲೇ ಆಕೆ ನಿನ್ನ ತೊಡೆಯನ್ಸೇರು 
ವಳೇ” ಎಂದು ಮಾಢವ್ಯ ದುಷ್ಯೇತನನ್ನು ಸರಿಹಾಸ್ಯ ಮಾಡುತ್ತಾನೆ. 
ಅದಕೆ, ರಸಿಕ ಶಿಕೋಮಣಿಯಾದ ದುಸ್ನಂತ 


ನಟಿಸಾರ್ನಬೌನು ೪ 


«« ನಡೆಯುತ್ತೊಡನೆ ಕುಶಾಂಕುರ 
ಮಡಿಯೊಳ್‌ ತಾಗಿದುದೆನುತ್ತೆ ನಿಂದಳ್‌ ಮೇಣ್‌ ಪೂ ॥ 
ಗಿಡದೊಳ್‌ ಸಿಲ್ಕದೊಡಂ ನಾ 
ರುಡೆಯಂ ಬಿಡಿಸುತ್ತೆ ತಿರುಗಿ ನೋಡಿದಳನ್ನಂ ? 
ಎಂದು ಉತ್ತರಿಸುತ್ತಾನೆ. ರಾಜ ಆ ಕಂದನನ್ನು ಶಂಕರಾಭರಣ 
ರಾಗದ ಸಂಪೂರ್ಣ ಕಳೆಗಳೊಂದಿಗೆ ಹಾಡಿದಾಗ ಅವನ ಕಲಾಸರಿಣತಮತಿ 
ಪ್ರೇಕ್ಷಕರಿಗೆ ಅರ್ಥನಾದಂತಾಯಿತು. “ಇದು ಜನ್ಮಾಂತರೆದ ಸಂಸ್ಕಾರ” 
ಎಂದು ಪಂಡಿತರೊಬ್ಬರು ನುಡಿದರು. ಶ್ರೀನಿವಾಸಯ್ಯಂಗಾರ್ಯರು ಕಣ್ಣು 
ಗಳಿಂದ ಧಾರಾಕಾರವಾಗಿ ಹರಿಯುತ್ತಿದ್ದ ಹರ್ಷಜಲನನ್ನು ನಿವಾರಿಸಿಕೊಳ್ಳು 
ತ್ತಿದ್ದರು. ಡಾ. ಬ್ರೌನ್‌ ಸಾಹೇಬರು 4 Magnnificient » ಎಂದು 
ಘೋಷಿಸಿದರು. 
ರಾಜನ ಪ್ರತಿಭೆಯ ಪ್ರವಾಹದೊಂದಿಗೆ ತೇಲುವುದು ಅಚ್ಯುತನಿಗೆ 
ಬಹಳ ಕಷ್ಟವಾಗಿತ್ತು. ಆದರೆ ನಾಲ್ಕನೆಯ ಅಂಕದಲ್ಲಿ ತಂದೆಯಿಂದ 
ಶಕುಂತಲೆ ಬೀಳ್ಳೊಳ್ಳುವ ಸನ್ನಿವೇಶದಲ್ಲಿ ಅಚ್ಯುತ ತನ್ನ ಶೋಕರಸಪ್ರದರ್ಶನ 
ದಿಂದ ಎಲ್ಲರ ಕಣ್ಣುಗಳಿಂದ ನೀರು ಕರಿಸಿದ. ಕಣ್ವರ ಪಾತ್ರವನ್ನ ಭಿನಯಿಸಿದ್ದ 
ದೇವದಾಸನ ಹಾಡಿಕೆ ಜನಗಳಿಗಷ್ಟು ಹಿಡಿಯದಿದ್ದರೂ ಅವನ ಗಾಂಭೀರ್ಯ, 
ಅಭಿನಯ ಕೌಶಲ್ಯಗಳನ್ನು ಕಂಡು ಜನ ಮೆಚ್ಚಿಕೊಂಡರು. 
ನಾಟಕ ಎಡೆತಡೆಯಿಲ್ಲದೆ ಸಾಗಿತು. ಜನ ಆನಂದದಿಂದ ಕುಣಿದಾಡು 
ತ್ತಿದ್ದರು. ಕೊನೆಯ ದೃಶ್ಯಕ್ಕೆ ಸ್ವಲ್ಪ ಮುಂಚೆ ದೇವದಾಸ್‌ ವೇದಿಕೆಯ 
ಮೇಲೆ ಬಂದು ನಿಂತು ಪ್ರೇಕ್ಷಕರಿಗೂ, ಅಧ್ಯಕ್ಷರಿಗೂ ಸಂಘದ ವಂದನೆಗಳ 
ನೃರ್ಪಿಸಿ ಹಾರ ತುರಾಯಿಗಳನ್ನರ್ಪಿಸಿದ. ಅಧ್ಯಕ್ಷರು ನೇದಿಕೆಯ ಮೇಲೆ 
ನಿಂತು ನಾಲ್ಕು ಮಾತುಗಳನ್ನಾಡಿದರು: 
4 ನಾಟಕ ಬರೆದವನು ಲೋಕ ವಿಖ್ಯಾತನಾದ ಮಹಾಕವಿ. ಆಡಿ 
ದವರು ನಾಟ್ಯ ನಿಲಾಸಿಗಳಾದ ಕಿರಿಯರು. ರೆಂಗ ಪ್ರದರ್ಶನಕ್ಕೆ 
ಶಾಕುಂತಲ ಬಹಳ ಕಷ್ಟವಾದ ನಾಟಕವೆಂದು ತಮಗೆಲ್ಲಾ ತಿಳಿದೇ 
ಇದೆ. ಇದನ್ನು ಅಭಿನಯಿಸುತ್ತೇವೆಂದು ಸಂಘದ ಸದಸ್ಯರು ತಿಳಿಸಿ, 
ನನ್ನನ್ನು ಅಧ್ಯಕ್ಷಸ್ಥಾನಕ್ಕೆ ಕರೆದಾಗ ನಾನು ಅವರ ಮೇಲಣ ಪ್ರೇಮ 


೪೬ ನಟಿಸಾರನ್ನ ಭೌಮ 


ದಿಂದ ಒಪ್ಪಿಕೊಂಡೆ. ಇಂದಿನ ನಟರೆಲ್ಲಾ ನನ್ನ ಶಿಷ್ಯರು. ಇಲ್ಲಿಗೆ 
ನನ್ನನ್ನು ಕರೆತಂದುದು ಅವರ ಮೇಲಣ ಪ್ರೇಮ, ಆದರೆ ಕೂರಿಸಿ, 
ಹೃದಯವನ್ನು ಸೆಕೆಿಹಿಡಿದುದು ಅವರ ಕಲಾ ಪ್ರಾನೀಣ್ಯತೆ. ನನ್ನ 
ಶಿಷ್ಯರಲ್ಲಿ ಇಷ್ಟು ಉತ್ತಮ ಕಲಾನಿದರಿದ್ದಾರಲ್ಲಾ ಎಂದು ನನಗಾಗುವ 
ಹೆಮ್ಮೆ ಹೇಳತೀರದು. ಅದರಲ್ಲಿ ನಾಯಕ ಪಾತ್ರವನ್ನ ಭಿನಯಿಸಿದ 
ರಾಜನ ವಿಚಾರ ಏನು ಹೇಳಲಿ. ಅವನೊಬ್ಬ ಕಲಾಯೋಗಿ. 
ನಮಗೆ ಈ ಗೆಳೆಯರ. ಕೊಟ್ಟಿರುವ ಶುಭ್ರ ಸಂತೋಷಕ್ಕೆ ಪ್ರತಿಯಾಗಿ 
ನಾವು ಏನೂ ಕೊಡಲಾರೆವು. ನನ್ನ ಮತ್ತು ತಮ್ಮೆಲ್ಲರ ಕೃತಜ್ಞತೆ 
ಯನ್ಸರ್ನಿಸಿ ಮುಗಿಸುತ್ತೇನೆ” 
ಎಂದು ಸ್ವಸ್ಥಾನಕ್ಕೆ ಬಂದಕೂಡಲೆ ಬುಳ್ಳಪ್ಪ ವೇದಿಕೆಯನ್ನು ಹತ್ತಿ 
ರಾಜನಿಗೂ ಇತರ ಪ್ರಧಾನ ನಟರಿಗೂ ಹೊಮಾಲೆಗಳನ್ನರ್ಸಿಸಿ ತನ್ನ 
ಮೆಚ್ಚು ಗೆಯನ್ನು ವ್ಯಕ್ತಪಡಿಸಿದ. ಜನಕ್ಕೆ ಹಡಿಸಲಾರದಷ್ಟು ಸಂತೋಷ. 
ಯಾರ ಬಾಯಲ್ಲಿಯೂ ರಾಜನ ಮಾತೇ. ಪಂಡಿತ ಪಾಮರರಾದಿಯಾಗಿ 
ಎಲ್ಲರೂ ಕನ್ನಡ ರಂಗ ಭೂಮಿಯ ನವಯುಗವಾರಂಭವಾಯಿತೆಂದು ಭಾವಿಸಿ 
ಕೊಂಡರು. ಆ ಭಾವನೆಯು ಶ್ರೀನಿನಾಸಯ್ಯಂಗಾರ್ಯರಿಗೂ ಆಗಿತ್ತು. 
ನಾಟಕ ಮುಗಿಯುತ್ತಲು ಒಳಗೆ ಹೋಗಿ ಬಾಯಿತುಂಬ ನಟರನ್ನು 
ಹೊಗಳಿದರು. ಈಯೆಲ್ಲ ಹೊಗಳಿಕೆ, ಸ್ಮುತಿ ರಾಜನನ್ನು ಸಂತೋಷ 
ಗೊಳಿಸಿತ್ತು. ಆದರೆ ಅದರ ಜತೆಯಲ್ಲಿ ನೆಳಲಿನಂತೆ ಒಂದು ದುಃಖವೂ 
ಆವರಿಸಿತ್ತು. ಅವನ ಸ್ಪಿತಿಯನ್ನು ಕಂಡು ಗೆಳೆಯರು ©“ ಆಯಾಸವಾಗಿ 
ರಬಹುದು ” ಎಂದುಕೊಂಡರು. 


೧೨ 


ರಾಜನ ತುದೆ ನಾಟಕಕ್ಕೆ ಹೋಗಿರಲಿಲ್ಲ ಆದರೆ ಅವರ ಧಣಿ 
ಅಮಲ್ಲಾರರು ಹೋಗಿದ್ದರು. ಆಫೀಸಿನಲ್ಲಿ ಆಚಾರ್ಯರನ್ನು ಕರೆಯಿಸಿ 
ಅವರ ಮಗನನ್ನು ಮನದಣಿಯ ಹೊಗಳಿದರು. ಆಚಾರ್ಯರು ಹೋದಲ್ಲಿ 
ಬಂದಲ್ಲಿ ಈ ಸ್ತುತಿ ಪಾಠ ಕೇಳಬಂದಿತ್ತು. “ ಎಂತಹ ಕೆಲಸ ಮಾಡಿದೆ. 
ನಾಟಕಕ್ಕೆ ಹೋಗಿದ್ದರೆ ಜೆನ್ನಾಗಿತ್ನಲ್ಲಾ ಎಂದುಕೊಂಡರು, 


ನಟಿಸಾರನ್ನಭೌಮ ೪೭ 


ಯೂನಿಯನ್ನಿಗೆ ನವಜೈ ತನ್ಯ ಬಂದು ಬಿಟ್ಟಿ ತು. ಬೇಕಾಬಿಟ್ಟಿ ಯಾಗಿ 
ಬರುತ್ತಿದ್ದವರು ನಿತ್ಯವೂ ಬರುವುದಕ್ಕಾರಂಭಿಸಿದರು. ಹೊಸಬರು ಸದಸ್ಯ 
ರಾಗಿ ಬರುವುದಕ್ಕೆ ಮೊದಲು ಮಾಡಿದರು. ಗೆಳೆಯರು ತಪ್ಪದೆ ಬಂದು 
ಸೇರುತ್ತಿದ್ದರು. "ಶಾಕುಂತಲ' ಇನ್ನೂರು ರೂಪಾಯಿ ವರಮಾನ ತಂದಿತ್ತು, 
ಜತೆಗೆ ಪ್ರಿನ್ಸಿಸಾಲರು ನೂರು ರೂಸಾಯಿನ ಜೆಕ್‌ ಕಳುಹಿಸಿದ್ದರು. 
ಯೂನಿಯನ್ನಿನ ಗೆಳೆಯರಿಗೆ ವಿಶೇಷ ಹುರುಪು ಬಂದಿತ್ತು. ಕೈಯಲ್ಲಿ ಬೇಕಾ 
ದಷ್ಟು ಹಣನಿತ್ತು, ರಜ ಮುಗಿದು ಕಾಲೇಜ್‌ ಬಾಗಿಲು ತೆಗೆಯುವುದರೊಳೆ 
ಗಾಗಿ ಹುಬ್ಬಳ್ಳಿಯ ತನಕ ಪ್ರವಾಸ ಹೋಗಿ ಬರಬೇಕೆಂದು ನಿರ್ಧರಿಸಿದ್ದರು. 
" ರಾಮವರ್ಮ' ನಾಟಕವನ್ನು ಇಲ್ಲಿ ಮೊದಲು ಆಡುವುದು ಬೇಡ, ಪ್ರವಾಸ 
ತೀರಿಸಿಕೊಂಡು ಬಂದ ಮೇಲೆ ಆಡೋಣ ಎಂದು ನಿಶ್ಚಯಿಸಿದರು. ರಾಜನೂ 
ತನ್ನ ಸಮ್ಮತಿಯನ್ನು ಸೂಚಿಸಿದ. ಪ್ರವಾಸದ ನೃವಸ್ಥೆ ಆರಂಭವಾಯಿತು. 
ದೇವದಾಸ್‌ ಮತ್ತು ರುದ್ರಪ್ಪ ಮೊದಲು ಹೋಗಿ ದಾವಣಗೆರೆ, ಹಾವೇರಿ. 
ಹುಬ್ಬಳ್ಳಿ. ಧಾರವಾಡಗಳಲ್ಲಿ ನಾಟಕ ಶಾಲೆಗಳನ್ನೋ, ಟೌನ್‌ಹಾಲ್‌ 
ಗಳನ್ನೋ ಗೊತ್ತುಮಾಡಿ, ಪ್ರಕಟನೆ, ಊಟ ವಸತಿಯ ವ್ಯವಸ್ಥೆ ಎಲ್ಲಾ 
ಮಾಡುವುದೆಂದು ಗೊತ್ತಾಯಿತು. 

ಒಂದು ದಿನ ಯೂನಿಯನ್ನಿ ನಲ್ಲಿ ರಾಜನೊಬ್ಬನೇ ಕುಳಿತಿದ್ದ. ಗೆಳೆ 
ಯರೂ ಬರುವ ವೇಳೆಯಾಗಿರಲಿಲ್ಲ. ಬುಳ್ಳಪ್ಪನ ಸ್ವಾರಿ ಚಿತ್ತೆ ಸಿತು. 
ರಾಜನಿಗೆ ಸ್ವಲ್ಪ ಆಶ್ಚರ್ಯವೇ ಆಯಿತು. 

“ ಏನು ಇಷ್ಟುದೂರ ದಯಮಾಡಿಸಿದಿರಿ ಬುಳ್ಳಪ್ಪ ನವರೇ? ” 

“ ಹೀಗೇ ಹೋಗ್ತಾ ಇದ್ದೆ . ನಿಮ್ಮ ಕಂಪನಿ ಬೋರು ಕಣ್ಣಿಗೆ ಬಿತ್ತು 
ಬಂದೆ. » 

ಬೋರ್ಡು ಇದ್ದದ್ದು ಇಂಗ್ಲಿಸಿನಲ್ಲಿ. ಅದನ್ನು ನೋಡಿ ಬುಳ್ಳಪ್ಪ ಬಂದಿಲ್ಲ 
ನೆಂದು ರಾಜ ತರ್ಕಿಸಿಕೊಂಡ. 

“ಏನು ಸಮಾಚಾರ?” 

“ ನಮ್ಮ ನಾಟಕಕ್ಕೆ ಬರೋದ್ನ ಬಿಟ್ಟೀಬಿಟ್ಟೀರಿ. ” 

“ ಪುರಸತ್ತಾ ಗಲಿಲ್ಲ ಬುಳ್ಳ ಪ್ಪನನರೇ, ನಾಟಕ, ಅದರ ಅಭ್ಯಾಸ, ಜತೆಗೆ 
ಪ್ರವಾಸದ ಏರ್ನ್ಸಾಡು.........,.. 1 


೪೪ ನಟಿಸಾರ್ನ್ವಭೌೌಮ 


4 ಪ್ರವಾಸ,........., ಎಲ್ಲಿಗೆ? ? 

ಹುಬ್ಬಳ್ಳಿ ಳ್ಳಿ ತನಕ ಹೋಗಿ ಬರೋಣ ಎಂದು ಗೆಳೆಯರು ನಿರ್ಧರಿಸಿ 
ದ್ಹಾರೆ. 

ಬಹಳ ಸಂತೋಷ ಸ್ವಾಮಿ.” 

* ನಿಮ್ಮ ನಾಟಕಗಳು ಹೇಗೆ ನಡೆದಿವೆ” ? 

ನಡೆದಿವೆ. ನನು ದೇನು ಸ್ಥಾ ಶಮ್ಮಿ ಹೇಳೀಕೇಳೀ ಜಾತ್ರೆ ಕಂಪೆನಿ.” 

“ ಜಾತ್ರೆ ಕಂಸೆನಿಗಳಿಂದಲೇ ನನ್ಮು ರಂಗಭೂಮಿ ಇನ್ನೂ ಬದುಕಿ 
ರೋದು ಬುಳ್ಳಪ್ಪ ನವರೇ. 

“ ನಿಮ್ಮ ನಾಟಕ ನೋಡಿದ ಮೇಲೆ ನಮ್ಮ ಬದುಕು ಎಂಥಾ ಬದುಕು 
ಸ್ವಾಮಿ. 4 

“ ನೀವು ಡೊಡ್ಡ ಮಸ ಸ್ಸು ಮಾಡುವ ಹೊತ್ತಿಗಲ್ಲನೇ ನಮ್ಮ ನಾಟಕ 
ಜನಗಳ ಕಣ್ಣಿಗೆ ಬಿದ್ದ ದ್ದು. 

“ ಎಲ್ಲಾ ಭಗವಂತನ ಇಚ್ಛೆ. ಒಂದು ಮಾತು ಸ್ವಾಮಿ ಪ್ರವಾಸ 
ಮುಗಿಸಿಕೊಂಡು ಬಂದ ಮೇಲೆ ನೀವು ಏನು ಮಾಡುತ್ತೀರಿ? | 

“ಅದಿನ್ನೂ ನಿಶ್ಚಯವಾಗಿಲ್ಲ. ” 

“ ಮತ್ತೆ ಕಾಲೇಜಿಗೆ ಹೋಗ್ಕೀರಾ? ” 

ಕಾಲೇಜಿಗೂ ನಂಗೂ ಖುಣಾನುಬಂಧ ಹರೀತೂಂತ ಕಾಣತ್ತೆ.” 

“ಹಾಗಾದರೂ ಗ 

“ ನಿಮ್ಮ ಮೇಲ್ಪಂಕ್ತಿ.” 

“ ಕಂಪೆನಿ ಸೇರುತ್ತೀರಾ? ” 

"ಅದೂ ಯೋಚನೆ ಇದೆ.” 

ನೀವು ಹಾಗೆ ನಿಶ್ಚಯಮಾಡಿದರೆ ನಮ್ಮನ್ನ ಮರೀಬೇಡಿ. ? 


“ ಏನು ಹೇಳಿ ಸಂಕೋಚಸಡಬೇಡಿ. ” 


ನಟಸಾರ್ವಭೌಮ ಳ೯ 


“ ಖಂಡಿತವಾಗಿ ಮಾತನಾಡ್ತೀನೀಂತ ಕೋಪಿಸಿಕೊಳ್ಳ ಬಾರದು 
ಬುಳ್ಳಪ್ಪ ಪ ರೃೈನವರೇೇ. ಟ್ಟ 

“ ಇಲ್ಲ ಹೇಳೀ ಸ್ವಾಮಿ.” 

“ ನಾಟಕದಲ್ಲಿ ಕೆಲಸಮಾಡಬೇಕು. ರಂಗಭೂಮಿಯ ಸೇನೆಗೆ ತನು 
ಮನ, ಧನವನ್ನ ರ್ಪಿಸಬೇಕು ಎಂದು ಮನಸ್ಸು ಹಾ ತೊರೆಯುತ್ತಿ ದೆ. ಆದರೆ 
ನಿಮ್ಮ ಕಂಪೆನಿಯ ಒಳಗಿನ ಪರಿಸ್ಥಿತಿ ನೋಡಿ ಎಡೆನಡುಕ ಬರುತ್ತದೆ. 
ಆ ನಟರು, ಅವರ ನಡೆನುಡಿ, ರಂಗನ ಂದಿರನೆಲ್ಲಾ ಹೆಂಡದ ಗಡಂಗಾಗಿರು 
ವುದು ನೋಡಿ ಬಲು ಹೇಸಿಕೆ ಬರುತ್ತದೆ. ನಮ್ಮ: 'ಂತಹವರು ಈ ಸಹವಾಸ 
ಮಾಡುವುದು ಹೇಗೆ? ” 

“ ನೋಡೀ ಸ್ವಾಮಿ, ನಾನು ಆರಿಯದ ಮುಕ್ಕ, ಓನಾಮ ಕೂಡ 
ನನಗೆ ಬರೋದಿಲ್ಲ. ಏನೋ ಅದ್ಭಷ್ಟಬಲದಿಂದ ಕಂಪೆನಿ ನಡಸಿಕೊಂಡು 
ಹೋಗ್ತಾ ಇದ್ದೀನಿ. ನಮಗೆ ಸಿಕ್ಟೋರು ನೀವು ಹೇಳಿದಂತಹ ಜನವೇ. 
ನಿಮ್ಮ ತಹವರು. ಬಂದ್ಕು ಜಾತು ನಮಗೂ ದಾರಿ ತೋರಿಸಿಕೊಟ್ಟ ರೆ 
ನಾವೂ ಸರಿಯಾಗಿ ಇರಲು ಸ ಜ್ಞಾ ವಿದ್ಯಾವಂತರು ನಾಟಕ ನೋಡೋ ದಿಕೇ 
ಬರೋದಿಲ್ಲ. ಇನ್ನು ನಮ್ಮ ಸೇರುತ್ತಾರೆಯೇ? ಹೀಗಾಗಿ ಜಾ 
ನಾನೇ, ನೀವು ನೀವೇ? 

i ನಿಮ್ಮ ಮಾತಿನಲ್ಲಿ ಬಹಳ ಸತ್ಯ ನಿದೆ ಬುಳ )ಪ್ಸನವರೇ 3 

“ನೀವು ಬನ್ನಿ ಸ್ವಾಮಿ ಬಾ ಪ್ರಾಕ್ಟಿಸ್‌ ಮ್ಯಾನೇಜರ” ಆಗಿ. 
ಬೇಕಾದ ನಾಟಕ ತೊಗೋಳಿ. ಯಾವ ನಟಬೇಕು ಹೇಳಿ ನಾನು ತಂದು 
ಕೊಡುತ್ತೇನೆ. ಬೇರೆ ಕಂಪೆನಿಯಲ್ಲಿದ್ದರೆ ಬಿಡಿಸಿಯಾದರೂ ಕರೊಂಡು 
ಬರೆ ಕ್ಷೆ. ನಿಮಗೆ ಎಷ್ಟು ದುಡ್ಮು ಬೇಕೋ ತೆಗೆದುಕೊಳ್ಳಿ. ನಿಮ್ಮ ಕೈಗೆ 
ಅಡಿ ಯಾರು? ಎಲ್ಲಾ ನಿನ್ನು ದೀ ಆಗಿರತ್ತೆ. ” 

"ಆಗಲಿ ಬುಳ್ಳ ಪ್ಪನವರೇ. ಸದ್ಯಕ್ಕೆ ನಮ್ಮ ಪ್ರವಾಸ ಮುಗಿಯಲಿ. 
ಪರೀಕ್ಷೆಯ ಗತಿ ಸ್‌ ಜೀ. ಮುಂದಿನ ಯೋಚನೆ ಮಾಡು 
ತೆ ತ್ತೇನೆ. ನೀವು ಬೆಂಗಳೂರು ಕ್ಯಾಂಪ್‌ ಮುಗಿಸಿಕೊಂಡು ಎಲ್ಲಿಗೆ ಹೋಗುತ್ತಿ (ರಿ.” 

“ ಮೈಸೂರಿಗೆ. ಅದರೆ. ಇಲ್ಲೇ ಇನ್ನೂ ಎರಡು ತಿಂಗಳಿರಬೇಕೆಂದು 
ನಿಶ್ಚಯಿಸಿದ್ದೇನೆ. >» 

8 


೯೦ ನಟಸಾರ್ವಭೌಮ 


“ ಸರಿ, ಹಾಗಾದರೆ. ” 


“ಅಂತ್ಕೂ ನಾನು ಹೇಳಿದ್ದು ಮರೀಬೇಡಿ ಸ್ವಾಮಿ. ಎಂದು ಬಳ್ಳೆಪ್ಪ 
ಮತ್ತೆ ಎಚ್ಚರಿಸಿ ಹೊರಟ. ಆಕಸ್ಮಿಕವಾಗಿ ಒದಗಿಬಂದ ಈ ಅನಕಾಶವನ್ನು 
ನೋಡಿ ರಾಜ ವಿಚಾರಸರವಶನಾದ. “ ಅಂತೂ ನಿಧಿ ನನ್ನನ್ನು ನಾಟಕಕ್ಕೇ 
ಒಯ್ಯುತ್ತಿದೆ. ಅದೇ ನನ್ನ ಜೀವನದ ಗುರಿ; ಪ್ರಾಯಶಃ ಜೀವನದ 
ಗೋರಿಯೂ ಅದೇ” ಎಂದು. ಆದರೂ ಒಂದು ನಿರ್ಣಯಕ್ಕೆ ಬರುವಷ್ಟು 
ಮನಸ್ಸು ಸಿ ಮಿತವಾಗಲಿಲ್ಲ. ಬುಳ್ಳಪ್ಪನ ಮಾತನ್ನು ಮತ್ತೆ ಮತ್ತೆ ಜಾ ಪಿಸಿ 
ಕೊಂಡು ವಿಚಾರಮಾಡಕೊಡಗಿದ. ನನ್ನಿಂದ-ನನ್ನಂತಹವರಿಂದ ಬುಳ್ಳಪ್ಸನ 
ಕಂಪೆನಿ ಆಂತಹ ಕಂಪೆನಿಗಳ ಸರಿಸ್ಪಿತಿ ಮಾರ್ಸಾಟಾಗಲು ಶಕ್ಕವೇ? 
ನಾಟಕ ಲಕ್ಷ್ಮಿಯನ್ನು ಈಗಿನ ಬಂಧನದಿಂದ ವಿಮೋಚನಗೊಳಿಸಿ ಶುದ್ಧ ಕಲೆಯ 
ಶ್ವೇತನದ್ಮದ ಮೇಲೆ ಮತ್ತೆ ಪ್ರತಿಷ್ಠಿ ಸಲಾಗುವುದೇ? ಆ ಕೆಲಸ ನನ್ನಿಂದಾ 
ಗುತ್ತದೆಯೇ? ಅಲ್ಲಿ ಒದಗುವ ಅನಂತಕಷ್ಟಗಳನ್ನು ನಾನು ನಿವಾರಿಸ 
ಬಲ್ಲೆನೆ. ನನ್ನ ಶೀಲವನ್ನು ಕಾವಾಡಿಕೊಂಡ. ಹೊನ್ನು ಹೆಣ್ಣಿನ ಆಶೆಯನ್ನು 
ತೊರೆದು ಕಲೆಯ ಕೆಲಸವನ್ನು ಒಂದು ತನಸ್ಸೆಂದು ಭಾವಿಸಿ ನಿರ್ವಹಿಸಬಲ್ಲ ನೆ. 
ಸಮಸ್ಯೆ ನಿಚಾರಕ, ಬಗೆಹರಿಯದಾಯಿತು. ಬುದ್ಧಿ ಸೋಲನ್ನೊಸಪ್ಪಿಕೊಳ್ಳ 
ಬೇಕಾಯಿತು. ಒಂದು ಪ್ರಶ್ನೆಗೆ ಉತ್ತರ ದೊರೆತಂತಾದರೆ ಮತ್ತೆ ನಾಲ್ವಾರು 
ಉಪಸಪ್ರಶ್ನೆಗಳು ಏಳುತ್ತಿದ್ದವು. ಈ ವಿಚಾರದ ಗೊಂದಲನನ್ನು ಬಿಟ್ಟು 
ಹೆಣ್ಣಿನ ಸಹಜಗುಣದ ವಿಮರ್ಶೆಯನ್ನು ತಿಳಿಯುವ ಎಂದು ನೀಲನ ಮನೆಯ 
ಕಡೆ ಹೊರಟಿ. 


ನಾಟಕವಾಗಿ ಎರಡು ದಿವಸಗಳಾದರೂ ನೀಲನನ್ನು ನೋಡಲು 
ಹೋಗಿರಲಿಲ್ಲ. ಅವಳನ್ನು ಹೋಗಿ ಮೇಲಿಂದ ಮೇಲೆ ನೋಡಬೇಕ್ಕು ಅವಳ 
ಜತೆಯಲ್ಲಿರಬೇಕು ಎಂದು ಆಸೆ. ಆದರೆ ಅವಳ ಮನೆಯ ಘೋರ ವ್ಯಾಪಾರ 
ಅವನ ಆಸೆಯನ್ನು ಫಿರಾಶೆಗೊಳಿಸುತ್ತಿತ್ತು. ನೀಲಾ ರೂಪವತಿ ಸಹಜ್ಯ 
ಗುಣನತಿಯೂ ಹೌದು. ಅದೊಂದು ಕೆಸರಿನ ಕಮಲ. ಆದಿ ತನ್ನ 
ಆಕರ್ಷಣೆ ಅವಳ ರೂಪದ ಸಲುವಾಗಿಯೆ. ಅವಳ ಸೌಂದರ್ಯದ ಅನಂತ 
ರಾಶಿಯಲ್ಲಿ ಲೀನವಾಗುವುದು ತನಗೆ ಅತ್ನಂತ ಪ್ರಿಯವಾದ ಕೆಲಸ. ಆದರೆ 


ನಟಸಾರ್ನಭೌಮ ೯೧ 


ದಂತೆ, ಅದೂ ಕೇವಲ ಇಂದ್ರಿಯಾಸಕ್ಕಿಯೇ. ಇಲ್ಲ-ಹಾಗಿರಲಿಲ್ಲ. ಕೇವಲ 
ಬುದ್ಧಿಯ ಜಗತ್ತಿನಲ್ಲಿ, ತತ್ತ್ವಗಳ ವಿಚಾರದಲ್ಲಿ ಅವಳೊಂದಿಗೆ ಅನೇಕ 
ಗಂಟೆಗಳನ್ನು ಕಳೆದಿದ್ದನು. ಗಂಡು ಹೆಣ್ಣೆಂಬ ಭಾವನೆಯನ್ನು ಮರೆತು 
ನಿವೇಕ್ಕ ವಿಚಾರಗಳ ಎರಡುಮುಖಗಳಂತೆ ತಮ್ಮ ಬಾಳು-ಬದುಕು ಕೆಲವು 
ದಿನವಾದರೂ ಸಾಗಿತ್ತು. ಅವಳಾದರೋ ತನ್ನ ಹೆಣ್ತನವೊಂದೇ ಬಂಡವಾಳ 
ವೆಂದು ಭಾವಿಸುತ್ತಿ ದ್ದ ಜೀವವಾಗಿರಲಿಲ್ಲ. ಕರೆಯಲ್ಲಿ ಹೆಚ್ಚು ಸಾರ್ಥಕ್ಯ ವನ್ನು 
ಸಡೆಯದಿದ್ದ ರೂ ಅನಳ ಆತ್ಮ ಕಲಾನುಯ ವಾಗಿತ್ತು. ಕಲೆಯ Ae 
ಆಕಾಶದಲ್ಲಿ ಆವಳು 0 ವಾದ ಆನಂದವನ್ನು ಕಂಡಿದ್ದ ಳು. ಜತೆಗೆ 
ಹುಟ್ಟ ನ್ನು ಮರೆತು ಕಲಾಭಿ ಭಿಜ್ಞ ಕತೆಯೊಂದಿಗೆ ಬೆಳೆಯುನ ಅಂತರಂಗ 
ಸಂಜ ನ ಅವಳಲ್ಲಿ ಪೂರ್ಣ 'ವಿಶೌಸಗೊಂಡಿತ್ತು. 


ನೀಲಾ ಕೋಸಗೊಂಡಂತಿತ್ತು. ರಾಜನನ್ನು ನೋಡಿದ ಕೂಡಲೆ 
ಮೊದಲೇ ಕೆಂಪಗಿದ್ದ ಅನಳ ಮುಖ ಮತ್ತ ಷ್ಟು ಕೆಪೇರಿತು. ಚೆಂಗುಲಾಬಿ 
ಯನ್ನು ಅರುಣಚ್ಛವಿ ಮುದ್ದಿಟ್ಟ ತಾಗಿತ್ತು. ಆಶೆ ಶರ್ಯ, ಉದ್ವೇಗಗಳು 
ಅವಳ ದೇಹಾದ್ಯಂತನನ್ನೂ ವ್ಯಾಪಿಸಿದವು. ಕೊಂಕುನುಡಿದು ತನ್ನ ಕೋಪ 
ವನ್ನು ಹೊರಗೆಡಹುತ್ತಾ ಕೆಂದು ರಾಜ ನಿರೀಕ್ಷಿಸಿದ... ಆದರೆ ಅವಳು ಅತೃ ತೆ 
ನಿನಯ, ಸೌಜನ್ಯಗಳಿಂದ ಅವನನ್ನು ಬರಮಾಡಿಕೊಂಡಳು. 

4 ನಿನಗೆ ಕೋಪಬಂದಿರಬಹುದೆಂದಿದ್ದೆ ನೀಲಾ. ? 

" ಕೋಪವೇಕೆ?” 

“ ನಾನು ಇತ್ತಕಡೆ ಬರಲಿಲ್ಲವೆಂದು. ” 

“ ಬರಲಿಲ್ಲವೆಂದು ದುಃಖವಷ್ಟೇ ಕೋಪವಲ್ಲ. ” 

“ ನೀನು ಹೇಳುತ್ತಿರುವುದು ತಾತ್ಸಾರದ ಒಂದು ಲಕ್ಷಣ. ” 

“ ದೇವರು ಬಾಯಿಗೆ ಮಾತು ಕೊಟ್ಟಿದ್ದಾನೆ ಹೈದಯಕ್ಕಲ್ಲ. ” 

“ ಹಾಗಾದರೆ ಕೋಪವೇಕೆ ಬರಲಿಲ್ಲ: ” 

“ ನಾನು ಕೋಪಿಸಿಕೊಳ್ಳ ಲಿಲ್ಲವೆಂದು ನೀವು ಕೋಪಿಸಿಕೊಳ್ಳು ತ್ತಿ ರುವ 
ಹಾಗಿದೆ. ” 

“ ಹೌದು ಏಕೆ ಹೇಳು? ” 

4 ಆರಾಧ್ಯದೇವತೆಯ ಮೇಲೆ ಕೋಪಿಸಿಕೊಳ್ರಲು ಭಕ್ಕಳಿಗೆ ಹೆಕ್ಲಿಲ್ಲ. ” 


೯೨ ನಟಸಾರ್ವಭೌಮ 


“ ಪ್ರೇಯಸಿ ಭಕ್ತ ಳಾದುಡೆಂದಿನಿಂದ. '' 
« ಪ್ರೇಮವೂ ಭಕ್ತಿಯ ಒಂದು ರೂಸ. 
“ ನಿನ್ನ ಮಾತಿನಲ್ಲಿ ಒಂದು ತೃಪ್ತಿ- ಶಾಂತಿ ತುಂಬಿದೆ ಏತರಿಂದ? ” 


| ಹಕ್ಕಿ ತನ್ನ ಗೂಡು ಕಾಣದೆ ತೊಳಲಾಡುತ್ತಿ ತ್ತು. ಅದಕ್ಕೆ ತನ್ನ 
ಗೂಡು ಸಿಕ್ಕಿ ತು. 1. 

(( ನನಗೆ | | ೨3 

« ಹೌದು ನಿಮಗೆ.” 

"ಅದು ಗೂಡೋ, ಬೇಟಿಗಾರನ ಬಲೆಯೋ ಬಲ್ಲವರಾರು. ?' 

ನನನು. '' 

« ನೀನು!--ಹೇಗೆ? ?' 

" ಹೆಂಗಸಿನ ಕರುಳಿಗೆ ಭನಿಷ್ಯವನ್ನರಿಯುವ ಒಂದು ಮಹಾಶಕ್ತಿಯಿದೆ.? 

“ ಎಲ್ಲ ಹೆಂಗಸರಿಗೂ. '' 

“ ಎಲ್ಲರಿಗೂ ಇದೆ. '' 

“ ಅದೇಕೆ ಕಂಡುಬರುವುದಿಲ್ಲ. '' 


“ ಅನೇಕರು ಅದನ್ನು ಉಪಯೋಗಿಸುವುದಿಲ್ಲ. ತೆಗೆಯದೆ ಅದನ್ನು 


ಮುಚ್ಚಿ ಮುಚ್ಚಿ ಇಂಗಿಸಿಬಿಡುತ್ತಾರೆ. '' 

“ ನಿನ್ನ ಕರುಳಿನ ಕಣ್ಣು ಕಂಡುದೇನು? ?? 

ವ ನಿಮ್ಮ ಭವಿಷ್ಯ. ಕ್ತ 

ಅದು ಹೇಗಿದೆ ಹೇಳು ಕೇಳೋಣ. '' 

“ ನಿಮಗೆ ಗೊತ್ತಿದ್ದ ದ್ದೇ. ನಾಟಕ ಕಲೆಯ ಸಾರ್ವಭೌಮರು ನೀವು.” 

" ಮೊನ್ನಿನ ನಾಟಕ ಸೋಡಿ ಅಷ್ಟು ನಂಬಿಕೆ ಹುಟ್ಟ ತೇ? » 

" ನಾಟಕ ನೋಡುವುದಕ್ಕೆ ಸದರ ಹುಟ್ಟಿತ್ತು. ನೋಡಿದ ಮೇಲೆ 
ನಂಬಿಕೆ ಬಲಗೊಂಡಿತು. ' 

“ಆ ನಂಬಿಕೆ ಪ್ರೇಮದಿಂದ ಹುಟ್ಟು ವ ಭ್ರಾಂತಿ. ೨೨ 

ಎಂದಿಗೂ ಅಲ್ಲ. ಏಕೆ ಹಾಗೆನ್ನು ವಿರ. ತಿ 

“ ನಿನ್ನ ನಂಬಿಕೆ ನನಗೂ ಹುಟ್ಟ ಬೇಡವೇ 7೫ 


ನಟಸಾರ್ವಭೌಮ ತ! 


ಹುಟ್ಟ ಬೇಕು. ನಿಮಗೆ ನಂಬಿಕೆ ಸಾಲದೇನು? ` 

“ ಮೊನ್ನಿನ ನಾಟಕದಿಂದ ನನ್ನಲ್ಲಿ ಪೂರ್ಣ ಅತೃಪ್ತಿ ಹುಟ್ಟಿದೆ. Kl 

ಆ ಸಿಶಶಥಿಂದ 1) *? 

4 ಮಹಾಕವಿಯ ಅಮರಕೃತಿಯನ್ನು ಸರಿಯಾಗಿ ಅರ್ಥಮಾಡಿ 
ಕೊಳ್ಳದೆ ಅಂದಗೆಡಿಸುತ್ತಿ ದ್ದೇನಲ್ಲೂ ಎಂಬ ದುಃಖ ನನ್ನನ್ನು ಆವರಿಸಿತ್ತು. ” 

“ ನೀವೇನೂ ಅಂದಗೆಡಿಸಲಿಲ್ಲವಲ್ಲಾ. ?' 

ಮಾತುಗಳನ್ನು ಗಿಣಿಸಾಠ ಮಾಡಿ ಒಪ್ಪಿಸಿದರೆ ಬಂತೇ ಭಾಗ್ಯ 
ನೀಲಾ. ನಟಿನಿಗೆ ಸಾಕಷ್ಟು ಅನುಭನ ಬೇಕು ವಿಚಾರ ಬೇಕ್ಕು ಸಂಸ್ಕೃತಿ 
ಬೇಕು. ಅವೊಂದೂ ನನ್ನಲ್ಲಿಲ್ಲ. ” 

 ಸಿಮಗೆ ನೀವೇ ಅನ್ಯಾಯಮಾಡಿಕೊಳ್ಳು ತ್ತಿ ರುನಿರಿ. ನಿಮ್ಮಲ್ಲಿ ಎಲ್ಲಾ 
ಇದೆ. ಅವುಗಳ ಬೆಳವಣಿಗೆ ಅವಕಾಶಕೊಟ್ಟರೆ ಅವು ಪ್ರಕಾಶಿಸುತ್ತವೆ.' 


«ಇದೊಂದು ಸೋಜಿಗವೇ ನೋಡು. ಬುಳ್ಳಪ್ಪನ ಭೇಟಿಯಾಗಿತ್ತು. 
ನಾಟಿಕನನ್ನೇ ವೃತ್ತಿಯಾಗಿ ಅವಲಂಬಿಸಬೇಕೆಂದು ಅವನೂ ಒತ್ತಾಯ 
ಪಡಿಸಿದ. ಅನನ ಕಂಪೆನಿಯಲ್ಲಿ ನನಗಾಗಿ ಸ್ಥಾನ ಕಾದಿಟ್ಟಿ ದ್ದಾನಂತೆ. 
ನಿಮಗಿರುವ ನಂಬಿಕೆ, ಧೈರ್ಯ ನನ್ನಲ್ಲಿ ಹುಟ್ಟಿದಲ್ಲಾ.'' 


“ ನೀರು ಕೊರೆಯುತ್ತದೆಂದು ಅಂಜಿ ನದೀತೀರದಲ್ಲಿ ನಿಂತಿರುವ ತನಕ 
ಚಳಿ ಬಿಡುವುದೇ ಇಲ್ಲ. ಒನ್ಮೆ ಧೈರ್ಯಮಾಡಿ ನದಿಗೆ ಇಳಿದುಬಿಡಬೇಕು.?? 


“ ನನ್ನ ಮನಸ್ಸು ಒಮ್ಮೆ ಹಾಗೆ ಹೇಳುತ್ತದೆ. ಸದ್ಯ ನಾವು ಹುಬ್ಬಳ್ಳಿ 
ಧಾರವಾಡ ಪ್ರವಾಸ ಹೋಗಿ ಬರಬೇಕೂಂತಿದ್ದೇನೆ. ಅದು ಮುಗಿಯಲಿ. 
ಆ ವೇಳೆಗೆ ಪರೀಕ್ಷೆಯ ಹಣೆಬರಹವೂ ಗೊತ್ತಾಗುತ್ತದೆ. ಮುಂದೆ-ನಿನೂ 
ಇಲ್ಲದಿದ್ದರೆ ಬುಳ್ಳಪ್ಸನ ಕಂಪೆನಿ ಇದ್ದೇ ಇದೆ. ” 

ನೀಲ ಮಾಡಿದ ಥಿರ್ಧಾರ, ಸೂಚಿಸಿದ ದಾರಿಗಾಗಿ ಅವಳಿಗೆ ಮನಸ್ಸಿ 
ನಲ್ಲಿಯೇ ಕೃತಜ್ಞತೆಯನ್ನರ್ಪಿಸಿದ. ತನ್ನನ್ನು ಆವರಿಸಿದ್ದ ಕಳವಳ ಬಹು 
ಮಟ್ಟಿಗೆ ಕಡಿನೆಯಾದಂತಾಗಿತ್ತು. 


೧೩ 


ಪ್ರವಾಸ ಸಾಗಿತು. ಆದರೆ ಪ್ರಯಾಸಕೆ ಸಾಕಷ್ಟು ಪ್ರತಿಫಲ 
ದೊರೆಯಲಿಲ್ಲ. ಹಣಸಂಗ್ರಹ ಪ್ರಯಾಣದ ಉದ್ದಿಶ್ಯವಾಗಿರಲಿಲ್ಲವಾದ್ದರಿಂದ 
ಗೆಳೆಯರು "ನಿರಾತೆಗೊಳ್ಳ ಲಲ ಧಾರವಾಡದ ನಾಗರಿಕರು " ಶಾಕುಂತಲ? 
ನಾಟಕವನ್ನು ಬಹಳ ಮೆಚ್ಚ "ಕೊಂಡರು. ರಾಜನಿಗೂ ಅವನ ಪರಿವಾರಕ್ಕೂ 
ಉತ್ತರ ಕರ್ನಾಟಕದ ಜಟಕಾ ಸತಾರ ಕೂಟಿಗಳನ್ನೇರ್ಪಡಿಸಿ 
ಗೌರವಿಸಿದರು. ಪ್ರತಿಯೊಂದು ಕಡೆಯಿಂದ ಹೊರಡುತ್ತಿದ್ದ ಧ್ವನಿಯಲ್ಲಿಯೂ 
ರಾಜನಿಗೆ ಒಂದೇ ಪಲ್ಲವಿ ಕೇಳೆಬರುತ್ತಿತ್ತು.  “ ರಂಗಭೂಮಿ ನಿನ್ನದು. 
ನೀನು ಅದಕ್ಕೆ ಸೇರಿದವನು. ನಿನ್ನ ಬಾಳು ಅದರ ಸೇವೆಗೆ ಮೂಸಲಾಗಜೇಕು.'' 


ಪ್ರವಾಸ ಮುಗಿಯುವ ಸ ಸಮಯಸ್ಸೆ ಮಂಡಳಿಯಲ್ಲಿ ಒಡಕು ಹುಟ್ಟಿ ತು. 
ದೇವದಾಸನ' ಕಣ್ವ ಪಾತ್ರವನ್ನು ಕುರಿತು ಧಾರವಃ “ಡದ ಒಂದು ಪತ್ರಿಕ 
ಟೀಕಿಸಿತ್ತು. ಅದನ್ನು ಓದಿ ಅವನು ಕೆರಳಿದ್ದ. ಉರಿಯುತ್ತಿದ್ದ ಜತೆಗೆ 
ತುಪ್ಪ ಹುಯಿದ ಹಾಗೆ ಸೀತಾರಾಮಯ್ಯ ಂಗಾರ್‌ ಪತ್ರಿ ಕೆಯ ಟೀಕೆಯನ್ನು 
ಸಮರ್ಥಿಸಿ ಮಾತನಾಡಿದ. ಮಾತಿನ "ಹಗರಣ ಕ್ಸ ಕ್ಸ ವಿಿಲಾಯಿಸು 
ವುದರವರೆಗೆ ಹೋಯಿತು. ಆಂತೂ ಸಂಜೆಯ ನಾಟಕ ಸಂಧಾನದ ಫಲದಿಂದ 
ನಡೆಯಿತು. ಯಾರಿಗೂ ಸಮಾಧಾನವಿಲ್ಲ. ನಾಟಕ ಯಾರಿಗೂ ತೃಪ್ತಿ 
ಯನ್ನುಂಟುಮಾಡಲಿಲ್ಲ. 


ಮಂಡಳಿ ಊರುಬಿಟ್ಟು ಮೂರು ವಾರಗಳ ಮೇಲಾಗಿದ್ದ ವು. ಇನ್ನು 
ಸ್ವಲ್ಪ ಮುಂದಕ್ಕೆ ಹೋಗಿ ಬೆಳಗಾಂವಿ, ಅಥಣಿಗಳನ್ನಿ ನಾಟಕವಾಡಿ ಬರ 
ಬೇಕೆಂದು ರಾಜನ ಮನಸ್ಸಿನಲ್ಲಿತ್ತು. ಆದರೆ ಮನೆಯಲ್ಲಿ ಒಡಕು ಹುಟ್ಟದ 
ಮೇಲೆ ಇನ್ನು ಹೊರಗಿರುವುದು ಸರಿಯಲ್ಲವೆಂದು ಭಾವಿಸಿ ಪ್ರವಾಸವನ್ನು 
ಕೊನೆಗಾಣಿಸಬೇಕಾಯಿತು. 

ಊರಿಗೆ ಹಿಂದಿರುಗಿದ ಮೇಲೆ ಯೂನಿಯನ್‌ ಅನಾದರಣೆಗೆ ಗುರಿ 
ಯಾಗುತ್ತ ಬಂತು. ಯಾನಾಗಲಾದರೂ ಒಬ್ಬೊಬ್ಬರು ಬರುತ್ತಿದ್ದರು. 
ಸ್ನಲ ಹೊತ್ತಿ ದ್ದು ಹರಟೆಕೊಚ್ಚಿ ಹೋಗುತ್ತಿದ್ದರು. ನೊದಲಿನ ಹಾಗೆ 


ಆಡು 
ಒಟ್ಟಿಗೆ ಸೇರುವುದು, ಸಾಟಾಡ ಅಭ್ಯಾಸ ಸಮಾಡುವುದು ರಿಂತೇಹೋಯಿಶು. 


ನಟಿಸಾರ್ವಭೌೌಮ ೪೫ 


ಪರೀಕ್ಷೆಯ ಫಲಿತಾಂಶವೂ ಹೊರಬಿತ್ತು. ರಾಜ ಥಿರೀಕ್ಷಿಸಿದಂತೆಯೇ 
ಆಗಿದ್ದು ದರಿಂದ ಅವನಿಗೆ ಆಶ್ಚರ್ಯವೂ ಆಗಲಿಲ್ಲ ದುಖವೂ ಆಗಲಿಲ್ಲ. 
ದೇವದಾಸ ಮೊದಲನೆಯ ತರಗತಿಯಲ್ಲಿ ಬಂದಿದ್ದ; ತಿರುವುಲ್ಕ ಸೀತಾರಾಮು 
ತೇರ್ಗಡೆಯಾಗಿದ್ದರು; ತನಗೂ ಅಚ್ಯುತನಿಗೂ ನಾಸಾಸಾಗಿತ್ತು. ಅಚ್ಯುತನ 
ಸ್ಥಿತಿಗೆ ಮರುಗಿದನು. ತನ್ನ ಸಹವಾಸ ಸೇರಿ ಅವನಿಗೆ ಸೋಲಾಯಿತೇನೋ 
ಎಂಬ ದುಃಖ ಬೇರೆ ಆವರಿಸಿತು. ದೇವದಾಸ ಲೆಕ್ಕಹಾಕಿದಂತೆ ಅವನಿಗೆ 
ರ್ಯಾಂಕ್‌ ಬಂದಿದ್ದರೂ ತಿರುಮಲ, ಸೀತಾರಾಮು ನಾಟಕದಲ್ಲಿ ಓಡಿಯಾಡು 
ತ್ತಿದ್ದರೂ ತೇರ್ಗಡೆಯಾಗಿದ್ದುದ. ಸಮಾಧಾನವನ್ನು ತಂದಿತ್ತು. ಎಲ್ಲರೂ 
ನಾಪಾಸಾಗಿ ಬಿಟ್ಟಿದ್ದರೆ ನಾಟಕದಿಂದ ಹುಡುಗರು ಕೆಟ್ಟರು ಎಂದು 
ಅಸಖ್ಯಾತಿ ಬರುತ್ತಿತ್ತಲ್ಲಾ, ಸದ್ಯ ಅದು ತಪ್ಪಿತು ಎಂದು ಭಾವಿಸಿದನು. 

ತನ್ನ ಸೋಲಿನ ಸುದ್ದಿಯನ್ನು ಹೊತ್ತು ತಂಜೆಗೆ ಮುಖತೋರಿಸು 
ವುದು ಹೇಗೆ? ಮಗ ಅಸಿಸ್ಟೆಂಟ್‌ ಕಮೂೊಷನರ್‌ ಆಗುತ್ತಾನೆಂದು ಅವರು 
ಕಂಡಿದ್ದ ಕನಸು ಒಡೆದುಹೋಯಿತಲ್ಲಾ. ಅವರು ಸಹಿಸುವರೇ? ಎಂಬ 
ಭಯನೊಂದು ಕಡೆ. ಇನ್ನೆಷ್ಟು ದಿವಸ ತನ್ನ ಹೆಂಡತಿಲೋಕಕ್ಕೆ 
ಬರುತ್ತಿದ್ದ ಮಗುವನ್ನು ಅವರ ಆಶ್ರಯದಲ್ಲಿ ಬಿಟ್ಟಿ ರುವುದು. ತನ್ನ ಪಾಡು 
ಹೇಗೋ ಆಗುತ್ತದೆ ಆದರೆ ಹೆಂಡತಿ ಮಗುವನ್ನು ಸಾಕುವುದು ಹೇಗೆ? 
ಎಂಬ ಚಿಂತೆ ಆವರಿಸಿತು. 

ತಂದೆ ಮನೆಗೆ ಬರುವ ಹೊತ್ತಿಗೆ ಮಗನ ಸೋಲಿನ ಸುದ್ದಿಯನ್ನು 
ತಿಳಿದು ಕೆಂಡಕೆಂಡವಾಗಿಯೇ ಬಂದರು. ಕೋಪದಲ್ಲಿಯೇ ದೊಣ್ಣೆ, ಉತ್ತರೀಯ, 
ಅಂಗಿರುಮಾಲುಗಳನ್ನು ಬಿಸಾಡಿ "ರಾಜಾ' ಎಂದು ಕರೆದರು. ರಾಜ 
ಹೋಗಿ ಎದುರಿಗೆ ನಿಂತ. 

“ ಪರೀಕ್ಷೆ ಏನಾಯಿತು?'' 

ಫೇಲ್‌ ಆಯಿತು. '' 

ಫೇಲಾಯಿತಂತೆ ಫೇಲು ಹೇಳುವುದಕ್ಕೆ ನಾಚಿಕೆಯಾಗುವುದಿಲ್ಲವೇ ?” 

ರಾಜ ನಿರುತ್ತರನಾದ. 

“ಮಗ ಓದಿ, ಪ್ಯಾಸುಮಾಡಿ ಕಟ್ಟೆ ಕಡಿದು, ದೊಡ್ಡ ಅಧಿಕಾರ 
ಸಂಪಾದಿಸಿ ನನ್ನ ಉದ್ಭಾರಮಾಡುತ್ತಾನಂತಿದ್ದೆ. ನಿನಗೇಕೆ ಓದು ಬರಹ್ಕ 


೯೬ ನಟಿಸಾರ್ವಭೌಮ 


ತಿರುಬೋಕಿಗಳನ್ನು ಕಟ್ಟಿಕೊಂಡು ನಾಟಿಕಮಾಡು. ನಾಟಿಕನಂತೆ ನಾಟಕ. 
ನಾಳೆ ನಾಟಿಕ ನಿಂಗೆ ಹೊಟ್ಟಿಗೆ ಬಟ್ಟಿಗೆ ಕೊಡುತ್ತೆ.” 

ಏನು ಹೇಳಬೇಕೋ ರಾಜನಿಗೆ ತೋರಲಿಲ್ಲ. ಕೋನದ ಹೊತ್ತು. 
ಯಾವ ಮಾತನಾಡಿದರೂ ಅದು ನಿಪರೀತಕ್ಟೆ ಹೋಗುವ ಸಂಭವ. ತಾಡಿ 
ಕೋಪ ವನ್ನೆಲ್ಲಾ ಒಮ್ಮೆ ಮುಗಿಸಿಬಿಡಲಿ KR ಸುಮ ಒನಿದ್ದ. ಅದನ್ನು 
PA ನರಸಿಂಹಾಚಾರ್ಯರಿಗೆ ಮತ್ತ ಸ್ಬು ರೇಗಿತು. 

"ಏನು ದೆವ್ವದ ಹಾಗೆ ನಿಂತಿದ್ದೀ. ತು ಮಾಡುತ್ತೀ ಹೇಳು?” 

" ನಾನೇನು ಹೇಳಲಪ್ಪಾ. ” 

“ ನಿಮ್ಮಪ್ಪ ಕೋಟ್ಯಾಧೀಶ್ವ ರನಲ್ಲ. ಇನ್ನು ಮುಂದೆ ನಿನ್ನ ವ್ಯಾಸಂಗಕ್ಕೆ 
ನಾನು ಹಣ ಒದಗಿಸಲಾರೆ. ಮುಂದಿನ ಕಥೆ ನೀನೇ ನೋಡಿಕೊಳ್ಳ ಬೇಕು.” 

ಹಾಗಾದರೆ ಕಾಲೇಜ್‌ ಬಿಟ್ಟು ಬಿಡಲೇ? 


“ ಬಿಟ್ಟುದರೂ ಬಿಡು, ಕಟ್ಟಾದರೂ ಕಟ್ಟಿ ಕೋ ಎಂದು ಎದ್ದು ಒಳೆಗೆ 
ಹೊರಟುಹೋದರು. ರಾಜನಿಗೆ ಇದು ಘೋರ ಶಾಸನದಂತೆ ಆಯಿತು. 
ಕಾಲೇಜಿನ ವ್ಯಾಸಂಗದ ಮೇಲೆ ಅವನಿಗೆ ಮಮತೆ ಇಲ್ಲದಿದ್ದರೂ ಕಾಲೇಜಿನ 
ಜೀವನವನ್ನು ಬಹಳ ಪ್ರೀತಿಸುತ್ತಿದ್ದ. ತನ್ನ ಜೀವಮಾನದ ನಾಲ್ಕು 
ಸಂತೋಷದ ದಿವಸಗಳು ಕಾಲೇಜಿನಲ್ಲಿದ್ದ ದಿನಗಳೆಂದು ಅವನಿಗೆ ಗೊತ್ತು. 
ಗೆಳೆಯರ ಮೈತ್ರಿ, ಆಟದ ಬಯಲಿನ ವಾತಾವರಣ, ಪ್ರಿನ್ಸಿ ಪಾಲರ ದೊಡ್ಡ 
ನಡತೆ ಅನನ ಬಾಳಿಗೆ ಬೆಳಕನ್ನು ನೀಡಿದ್ದವು. ಅವುಗಳಲ್ಲವನ್ನೂ ತ್ಯಜಿಸ 
ಬೇಕಲ್ಲಾ ಎಂದು ಮನಸ್ಸು ಮರುಗಿತು. ಆ ನನ್ನನ್ನು ಜೀವನದ ಗುರಿಯಾದ 
ರಂಗಭೂಮಿಯ ಕಡೆಗೆ ಒಯ್ಯು ವುದಕ್ಕೆ ಇದೂ ಒಂದು ಸಂಕೇತನೋ, 
ನಿಧಿಯೇ ಈ ರೀತಿ ತನ್ನ ಜೀವನವನ್ನು ರೂಸಗೊಳಿಸ ಕ್ರಿ ದೆಯೇ. ನನ್ನ 
ಕಾಲೇಜು ಜೀವನರಂಗದಲ್ಲಿ ಆರಂಭವಾಗುವುದಿದೆಯೇ?' ಎಂದು ಯೋಚಿಸಿದನು. 
ಅವ್ಯಕ್ತವು ಮುಂದಿಟ್ಟು ಕೊಂಡಿದ್ದ ಜೀವನರಹಸ್ಕ ವನ್ನ ರಿಯುವ ಕುತೂಹಲ 
Me ಬಗೆಯ ಆನಂದವನ್ನು. ಂಟುಮಾಡಿತು. ಅದರ ಜತೆಗೆ ಕಾಣದ 
ಲೋಕದ ಭಯವೂ ಆವರಿಸಿತು. 


ತಂಜೆಮಕ್ಸಳ ವಾದವನ್ನು ಸೀತಮ್ಮ ಒಳೆಗಿವಿಂದೆಲೇ ಕೇಳಿಸಿ 
ಕೊಂಡಿದ್ದಳು. ಗಂಡನಿಗೆ ತೇರ್ಗಡೆಯಾಗದಿದ್ದ ಸುದ್ದಿಯೇ ಅವಳನ್ನು 


ನಟಿಸಾರ್ವಭೌೌಮ ೯೬ 


ಸ್ಥಾಕಷ್ಟು ದುಃಖಿಯನ್ನಾಗಿ ಮಾಡಿತ್ತು. ಈಗ ತಂದೆಯ ಕಟುನುಡಿಗಳನ್ನು 
ಕೇಳಿದ ಮೇಲೆ ಅವಳ ಜೀನ ಹಿಂಡಿಹೋಯಿತು. ತನ್ನ ಒಡಲಿನಲ್ಲಿದ್ದ 
ಕಂದ ಬರುವ ಹೊತ್ತಿಗೆ ಸಿದ್ಧವಾಗುತ್ತಿದ್ದ ಹಿನ್ನೆಲೆಯನ್ನು ಕಂಡು ಭಯ 
ಪಟ್ಟಳು. ತನ್ನ ಮೂಕನೇದನೆಯನ್ನು ಯಾರೊಂದಿಗೂ ಹೇಳಿಕೊಳ್ಳ ಲಾರದೆ 
ಒಂದೆಡೆ ಕುಳಿತು ಕಣ್ಮುಂಬ ಅತ್ತು ಬಿಟ್ಟಳು. ಹೆಂಡತಿಯ ಸ್ಥಿತಿಯನ್ನು 
ರಾಜ ಕಂಡ. 


( ಸುಮ್ಮನೆ ಅತ್ತರೆ ಏನು ಪ್ರಯೋಜನ. ಆದ್ದು ಆಗಿಹೋಯಿತು. 
ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗುವುದು ನನ್ನ ಹಣೆಯಲ್ಲಿ ಬರೆದಿಲ್ಲ. ” 

“ ಅದಕ್ಕಲ್ಲ. ” 

" ಹಾಗಾದರೆ ಇನ್ನೇತಕ್ಕೆ [3 

“ ಮುಂದೆ ಓದು ಬೇಡ ಎಂದು ಮಾವನವರು ಹೇಳಿದರಲ್ಲಾ ಅದಕ್ಕೆ. ” 

ಬೇಡ ಅಂದರೆ ಬೇಡ. ಕಾಲೇಜಿಗೆ ವ.ಣ್ಣು ಹೊತ್ತು ಒಂದು ಡಿಗ್ರಿ 
ಹಚ್ಚಿ ಕೊಳ್ಳು ವುದರಲ್ಲಿ ಬರುವ ಪುರುಷಾರ್ಥವೇನು? ? 

ಮುಂದಿನ ಯೋಚನೆ. ” 

“ ದೇವರು ಮಾಡಿಸಿದ ಹಾಗಾಗಲಿ. ಏನೂ ಆಗಲಿಲ್ಲಾಂದ್ರೆ ಒಂದು 
ಕೆಲಸ ಸಿಕ್ಕೇ ಸಿಕ್ಕತ್ತೆ. | 

“ ಮಾವನವನರಿಗೆ ಇನ್ನೊಂದು ಸಲ ಹೇಳಿ ನೋಡಬಾರದೇ. ಏನೋ 
ಕೋಪದಲ್ಲಿ ಆಡಿದರು, ಮತ್ತೆ ಅವರು ಮೊದಲಿನ ಹಾಗೆ ಆಗೇ ಆಗುತ್ತಾರೆ. 


“ ಅವರು ಮುಂದಕ್ಕೆ ಓದೂಂದರೂ ನನಗೇ ಬೇಡವಾಗಿದೆ, ಸೀತಾ. 
ಓದಿನನೇಲೆ ನನ್ನ ಮನಸ್ಸಿದ್ದರೆ ಈ ಸಲ ಪರೀಕ್ಷೆಯಲ್ಲಿ ಪ್ಯಾಸಾಗೇ 
ಆಗುತ್ತಿತ್ತು. | 

“ ನಿಮಗೆ ನಾಟಕದ ಹುಚ್ಚು ಹಿಡಿದು ಬಿಟ್ಟಿದೆ. ಕ 

“ ನಿಜವಾಗಿ ಹೇಳಿದೆ. ಆ ಹುಚ್ಚಿನ ಮುಂದೆ ಲೋಕವೇ ಶೂನ್ಯವಾಗಿ 
ಕಾಣುತ್ತದೆ. ? 


" ನೀವು ನಾಟಕ ಸೇರಿಕೊಂಡರೆ ನನ್ನ ಗತಿಯೇನು?” 


೪೮ ನಟಸಾರ್ವಭೌಮ 


“ ನಾಟಕದವನ ಹೆಂಡತಿ ಎಂದು ಕರೆಸಿಕೊಳ್ಳು ವುದಕ್ಕೆ ನಿನಗೆ 
ಅವಮಾನವಾಗುತ್ತದೆಯೇ? ? 

ಸೀತಮ್ಮನ ಕಣ್ಣುಗಳಲ್ಲಿ ನೀರೂರಿತು. ರಾಜ ಹತ್ತಿರ ಸರಿದು 
ಅವಳ ತಲೆಯನ್ನು ನೇವರಿಸಿ ಸಮಾಧಾನಗೊಳಿಸಿದ. 

“ ನೀವು ಏನೇ ಆಗಿದ್ದರೂ ನಿಮ್ಮ ಹೆಂಡತಿ ಅನಿಸಿಕೊಳ್ಳು ವುದಕ್ಕೆ 
ನನಗೆ ಅವಮಾನವೇ? ಏಕೆ ಹೀಗೆ ಒಂದೊಂದು ಸಲ ಇರಿಯುವಂತಹ 
ಮಾತುಗಳನ್ನಾಡುತ್ತೀರಿ. | 

ತಪ್ಪಾಯಿತು. ಕ್ಷಮಿಸು ಸೀತಾ ನನಗೆ ಬುದ್ಧಿ ಸ್ವಲ್ಪ ಕೆಟ್ಟಿದೆ. » 

" ಹೋಗಲಿ ಬಿಡಿ.” 

“ ಒಂದು ಮಾತು ಸೀತು ಮುಚ್ಚುಮರೆ ಮಾಡದೆ ನಿನ್ನ ಮನಸ್ಸಿನಲ್ಲಿ 
ಏನಿದೆಯೋ ಅದನ್ನು ಹೇಳಬೇಕು. ಕೇಳಲೇ?” 


« ಆಗಲಿ ಕೇಳಿ.” 

«ನಾನು ನಾಟಿಕದವನಾದರೆ ನಿನಗೆ ವ್ಯಧೆಯಾಗುತ್ತದೆಯೇ? 

“ ನಾಟಕ ಸೇರುತ್ತೀರಿ ಎಂತ ವ್ಯಥೆಯಿಲ್ಲ. ಆದರೆ.......... 

ಹರಿ ಸಾಪ ಹೇಳು? ” 

« ಪ್ಞೀವು ನಾಟಕ ಸೇರಿದ ಮೇಲೂ ನಾವು ಹೀಗೇ ಇರುವುದಕ್ಕಾಗು 
ತ್ಮದೆಯೇ ತ್ತ 


 ನಿಕಾಗಬಾರದು? '' 

ಅಲ್ಲಿನ ಜೀವನ ಒಂದು ತರಹ. ಬೇರೆ ಬೇರೆ ಸಹನಾಸ. ಊರೂರು 
ತಿರುಗಾಡುವುದು--ಉತ್ಸವದ ಮೇಲೆ ಉತ್ಸವ--ಈ ಗೊಂದಲದಲ್ಲಿ" ನನ್ನ 
ಜ್ಞಾಸಕ ಉಳಿಯುತ್ತದೆಯೇ?'' 

ರಾಜ ಯೋಚಿಸುತ್ತ ಕುಳಿತ. 

ನೀವು ಬೇಕಾದ್ದು ಆದರೂ ನನಗೆ ವೃಥೆಯಿಲ್ಣ, ಅನಮಾನವಿಲ್ಲ. 
ನೀವು ನನಗಾಗಿ ಸಾವಿರಾರು ರೂಪಾಯಿ ಸಂಪಾದಿಸಿದರೂ ಒಂದ ಸಂಪಾದಿಸ 
ದಿದ್ದರೂ ಒಂದೇ. ಆದರೆ ನಾನು ಬಯಸುವುದು ನಿಮ್ಮ ಪ್ರೇಮ. ಅದು 
ಯಾವಾಗಲೂ ನನ್ನದಾಗಿರಬೇಕು. ಅದರ ಸಾಲು ಕೊಡುವುದಕ್ಕೆ ನಾನು 


ನಟಸಾರ್ವಭೌಮ ೯೯ 


ಸಿದ್ದಳಿಲ್ಲ ನನ್ನ ಬಾಳಿಗೆ ಅದೇ ಎಲ್ಲಾ ಆಗಿದೆ. ಅದು ಒಂದನ್ನು 
ನಡಸಿಕೊಡು ದೊರಿ, ಅದೊಂದು ಭಿಕ್ಷನನ್ನು ನೀಡು.” 

" ರಾಜನಿಗೆ ಮಾತು ಹೊರಡದಾಯಿತು. ಗಂಟಿಲುಬ್ಬಿ ಬಂತು. 
ಕಣ್ಣುಗಳಲ್ಲಿ ನೀರು ನಿಂತಿತು, ಅವನು ಎದುರಿಸುತ್ತಿದ್ದ ಸಮಸ್ಯೆ ಬಹಳ 
ಗಂಭೀರಮಾಗಿದ್ದಿ ತ್ತು. ಎರಡು ಪ್ರೇಮ ಜ್ವಾಲೆಗಳ ಮಧ್ಯೆ ಒಂದು ಪತಂಗ 
ಸಿಕ್ಕಿಕೊಂಡು ತೊಳಲಾಡುತ್ತಿತ್ತು. ಆ ದುಃಖದಲ್ಲಿ ರಾಜ್ಯ ಹೆಂಡತಿಯ 
ಕಣ್ಣೀರನ್ನು ಒರಸಿ ಒಮ್ಮೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ. ಸೀತಮ್ಮನಿಗೆ 
ಉತ್ತರ ಸಿಕ್ಸಿತು. ಆದರೆ ರಾಜನ ಸಮಸ್ಯೆ ಬಗೆಹರಿಯಲಿಲ್ಲ. 


೪ 


ತನ್ನ ಚಿಂತೆ ಸಂಶಯ, ಸಮಸ್ಯೆಗಳನ್ನೆಲ್ಲಾ ನಾದಸಮುದ್ರದಲ್ಲಿ 
ರಾಜ ಮುಳುಗಿಸಿಬಿಟ್ಟ. ಸಂಗೀತವೊಂದು ಬಿಟ್ಟು ಅವನಿಗೆ ಏನೂ ಬೇಕಾಗಿರ 
ಲಿಲ್ಲ. ತನ್ನ ಮುಕ್ಕಾಲುಪಾಲು ವೇಳೆಯನ್ನೆಲ್ಲಾ ಗುರುಗಳ ಮನೆಯಲ್ಲಿ 
ಕಳೆಯುತ್ತಿದ್ದ. ದಿನದಿನಕ್ಕೆ ಅವನ ಹಾಡುಗಾರಿಕೆಯಲ್ಲಿ ಕಂಡು ಬರುತ್ತಿದ್ದ 
ಪ್ರಗತಿಯನ್ನು ಕಂಡು ಗುರುಗಳು ಬೆರಗಾದರು. ಅವರ ಜತೆಗೂ ರಾಗಾ 
ಲಾಪನೆ ಮಾಡುತ್ತಿದ್ದ. ಅವರಿಗೆ ಹೊಳ್ಳಯದಿದ್ದ ಮನೋಧರ್ಮ ಅವನ 
ಗಾನದಲ್ಲಿ ಕಂಡು ಬರುತಿತ್ತು. ಗುರುಗಳು ಒಂದು ದಿನ “ ಇದೇ ರೀತಿ ಇನ್ನು 
೩-೪ ವರ್ಷ ನೀನು ಅಭ್ಯಾ ಸಮಾಡಿದರೆ ನಿನ್ನನ್ನು ಸರಿಗಟ್ಟುವ ಸಂಗೀತ 
ವಿದ್ವಾಂಸರು ದಕ್ಷಿಣ ಹಿಂದೂಸ್ಸಾ ನದಲ್ಲಿಯೇ ಯಾರೂ ಇರುವುದಿಲ್ಲ” ಎಂದು 
ಸ್ಪಷ್ಟವಾಗಿ ಹೇಳಿಬಿಟ್ಟರು. ಶಾರೀರ ಸೌಷ್ಟವವೇ ಸಂಗೀತನೆಂದು ಭಾವಿಸಿದ್ದ 
ರಾಜನಿಗೆ ಅನನ ಅನುಭವ ಸಂಗೀತದ ಹೊಸ ಸ್ವರೂಸವನ್ನೇ ಕಾಣಿಸಿತು. 
ತನ್ನ ಮನಸ್ಸಿನ ಭಾವನೆಗಳನ್ನೆಲ್ಲಾ ಸಂಗೀತದ ಮೂಲಕ ಹೇಗೆ ವ್ಯಕ್ತಪಡಿಸ 
ಬಹುಡದೆಂಬುದರ ಕಡೆಗೆ ಅವರ ಲಕ್ಷ್ಯ ಹೋಯಿತು. ಒಂದೊಂದು ಸಲ ತನ್ನ 
ಹಾಡಿಕೆಯನ್ನು ತಾನೇ ಮೆಚ್ಚಿಕೊಳ್ಳು ತ್ತಿದ್ದನು. 

ಈ ಉಗ್ರತಪಸ್ಸಿನಲ್ಲಿ ಗೆಳೆಯರನ್ನೂ ಮರೆತು ಬಿಟ್ಟಿದ್ದ. ನೀಲನನ್ನು 
ನೋಡಿ ಎಷ್ಟೋ ದಿವಸಗಳಾಗಿ ಹೋಗಿದ್ದವು. ಒಂದು ದಿನ ತದೇಕ ಚಿತ್ತ 
ನಾಗಿ ತಂಬೂರಿಯ ಶ್ಲತಿಯೊಂದಿಗೆ ತನ್ನ ಜೀವಶ್ಚತಿಯನ್ನು ಮೇಳಮಾಡಿ 


೧೦೦ ನಟಸಾರ್ವಭೌಮ 


ಹಾಡುತ್ತ ಕುಳಿತಿದ್ದಾನೆ. ರಾಗ ಕಲ್ಯಾಣಿಯಿಂದ ತಾನೇ ತಾನಾಗಿ ಶ್ರೀರಂಜಿ 
ನಿಯ ಕಡೆಗೆ ಹರಿಯಿತು. ರಾಗ ರೂಸಹೊತ್ತು ಬಂದು ಎದುರಿಗೆ ನಿಂತಂತೆ 
ಭಾಸವಾಯಿತು. ರಾಗ ರಾಗಿಣಿಗಳಿಗೆ ಅಭಿಮಾನ ದೇವತೆಗಳಿದ್ದಾರೆ. 
ಹಾಡುವ ಕಾಲದಲ್ಲಿ ಗಾಯಕನನ್ನು ಅವರು ಆಶ್ರಯಿಸುತ್ತಾರೆ ಎಂಬ ವಾದ 
ವನ್ನು ಕೇಳಿದ್ದ. ಆದರೆ ಅನನ ಕುಶುಗ್ರಮತಿಗೆ ಈ ಬಗೆಯ ಪೌರಾಣಿಕ 
ಕಲ್ಪನೆ ಸತ್ಯವೆಂದು ತೋರಿರಲಿಲ್ಲ. ಆದರಿಂದು ಹೊಸ ಅನುಭವ. ಶ್ರೀರಂಜಿನಿ 
ಬಂದು ಎದುರಿಗೆ ನಿಂತಂತಿತ್ತು. ದಿವ್ಯ ಸುಂದರಿ. ರೂಸ ಯಗೌನನಗಳ 
ವಸಂತ ಲಕ್ಷ್ಮಿ ಪ್ರಕೃತಿ, ಪುರುಷರು ಕೂಡಿದಂತೆ ರಾಗಾಭಿಮಾನ ದೇವತೆ, 
ರಸಖುಷಿ ಕೂಡಿದ್ದಾರೆ. ನಾದದ ಹೊನಲು ಪರಿಶುದ್ಧ ಗಂಗಾ ಪ್ರವಾಹದಂತೆ 
ಹೊರಬದೆ. ರಾಜ ತನ್ನ ಅಭಿಮಾನ ದೇವತೆಯನ್ನು ಕಣ್ಣೆರೆದ್ಳು ದಿಟ್ಟಿಸಿ 
ನೋಡುತ್ತಾ ನೆ. ಹೊಸ ಮುಖವಲ್ಲ ಚಿರಪರಿಚಿತ ಪಳಕೆಯ ಮುಖ. 
ತಾನು ಕಂಡುಂಡಿದ್ದ ಚಲುವಿಕೆಯ ರಸವರ್ಷ. ಕಣ್ಣು ಮೋಸಮಾಡುತ್ತಿರು 
ವುಜೆಂದು ಕಣ್ಣುಜ್ಜಿ ನೋಡುತ್ತಾನೆ. ಅದೇ ಮುಖ್ಯ ಬೆಳ್ಳಿಂಗಳು ಬಿತ್ತರಿಸಿ 
ದಂತಿದ್ದ ಆದೇ ಶುಭ್ರ ಸ್ವೇತ ರದನಸಂಕ್ಷಿ. ಆದೇ ಮುಂಗುರುಳು ಅದೇ 
ಹಾಲುಕೆನೆಯಂತಹ ಕೆನ್ನೆ ಅದೇ ಸೆಳೆಮಿಂಚಿನಂತಹ ಕಣ್ಣೋಟ! 
ಯಾರಿನಳು? ತಟ್ಟನೆ ಸ್ಕ್ರೃತಿ ಹೊಳೆಯಿತು............ ನೀಲಾ 
ನೀಲಾ ಯ || ನೀಲನೇ ಶ್ರೀರಂಜನಿಯೇ!!! ರಾಜ ಚಕಿತನಾದ. 
ತಿಳಿವಿನ ಹೊಳಪು ಅವನ ಜಚೇತನವನ್ನುಡುಗಿಸಿತು. ಮುಂದೆ ಹಾಡು 
ಸಾಗಲಿಲ್ಲ. ತಂಬೂರಿಯನ್ನು ಒತ್ತಟ್ಟಿಗಿಟ್ಟು ನೀಲನ ಮನೆಯ ಕಡೆಗೆ ಓಡಿದ. 


ಬಾಗಿಲು ಸೇರುವ ಹೊತ್ತಿಗೆ ಒಳಗಿನಿಂದ ಮಧುರವಾದೆ ಗಾನ ಕೇಳಿ 
ಬರುತ್ತಿತ್ತು. ನಿಂತು ಆಲಿಸಿದ. ತಂಬೂರಿಯ ಶೃತಿಯನ್ನು ಅಪಕ್ಟನೆನಿ 
ಸುವ ಶೃತಿ ಥೋರಣೆ. ತಂತೀವಾದ್ಯದ ಎಳಸನ್ನು, ನಯವನ್ನು, ಲಾಲಿತ್ಯ 
ವನ್ನು ಅಲ್ಲೆಗಳೆಯುವಂತಹ ಸುಕೋಮಲತೆ............ ಮತ್ತೆ ಅದೇ ರಾಗ.... 
ಸಸ ಶ್ರೀರಂಜಿನಿ. ಆದೇ ವರೇಖುಗಳು ಅದೇ ಮೂರq್ಧನ ಕಂಸನಗಳ್ಳು, 
ಅದೇ ವಿಸ್ತಾರ, ಅಜೀ ಜೀವಸ್ವರಾನುಸಂಧಾನ. ತಾನೇ ಹಾಡಿದುತಿತ್ತು. 
ನೀಲಾ ತಾನೂ ಇಬ್ಬರೂ ಒಬ್ಬರೇ ಗುರುಗಳ ಶಿಷ್ಯರು ನಿಜ ಆದರೆ ಈ 


ಬ 
ತಾದಾತ್ಮ್ಯ ಬೆರಗುಗೊಳಿಸುತ್ತಿ ತ್ತು. 


ನಟಸಾರ್ವಭೌಮ ೧೦೧ 


ರಾಜನನ್ನು ಕಂಡು ನೀಲಾ ಹಾಡುವುದನ್ನು ನಿಲ್ಲಿಸುವುದರಲ್ಲಿದ್ದಳು. 
4 ಏಳಬೇಡ- ಹಾಡು ” ಎಂದ. ಹಾಡಿಕೆ ಮುಂದೆ ಸಾಗಿತು. ತಾನೂ 
ಜತೆಗೆ ದನಿಗೊಟ್ಟ. ಹಾಡುತ್ತ ಹಾಡುತ್ತ ಇಬ್ಬರ ಕಣ್ಣಲ್ಲಿಯೂ ನೀರು. 
ಎರಡನೆಯ ಕಾಲ ಮುಗಿಯಿತು. ಮೂರನೆಯ ಕಾಲದ ಒಂದು ಆವರ್ತ 
ಹಾಡಿಬಾ ಯಿತು. ಮುಂದೆ ಹಾಡಿಕೆ ಸಾಗದು. ಂಟಿಲ ಬಿಗಿದು 


WwW 
ಬಂತು, 


“ ಸಾಕು--ಸಾಕು ನೀಲಾ” ಎಂದು ಅವಳ ತೊಡೆಯ ಮೇಲೆ ಮುಖ 
ನಿಟ್ಟು ಎಳೆಯ ಮಕ್ಕಳಂತೆ ಅತ್ತು ಬಿಟ್ಟ. ತಂಬೂರಿಯ ಮೇಲಿದ್ದ ವೀಲನ 
ಕ್ಸ ಹಾಗೇ ನಿಂತು ಹೋಯಿತು. ಗೋಡೆಗೆ ತಲೆಯಾನಿಸಿ ಕುಳಿತ.ಬಿಟ್ಟಳು. 
ಸ್ವಲ್ಪ ಹೊತ್ತು ಕಣ್ಣುಗಳಿಂದ ನೀರು ಜಾರಿರಬಹುದು. ಕಣ್ಣೀರು ನಿಂತು 
ಹೋಯಿತ.. ಮಾತೂ ಇಲ್ಲ. 


ಹೀಗೆ ಎಷ್ಟು ಹೊತ್ತು ಕಳೆಯಿತೋ ಇಬ್ಬರಿಗೂ ತಿಳಿಯದು. ಯಾವಾ 
ಗಲೋ ನೀಲನ ಕ್ಫೈ ಜನ ತಲೆಯನ್ನು ನೇವರಿಸಲು ಬಂದಿತ್ತು. ಅದು ಅಲ್ಲಿ 
ಹಾಗೆಯೇ ನಿಂತಿತ್ತು. 

ಯಾರೋ ಬಾಗಿಲು ತಟ್ಟಿ ದಂತಾಯಿತು. ಮರುಕ್ಷಣವೇ ಯಾರೋ 
ಬಾಗಿಲು ನೂಕಿಕೊಂಡು ಒಳಗೆ ಬಂದರು. 


“ ನೀಲಾ!” ಎಂದು ಕೂಗಿದಂತಾಯಿತು. ಚಕಿತಳಾಗಿ ಎದ್ದು 
ನಿಂತಳು. ರಾಜನೂ ಎದ್ದು ನಿಂತ. ಬಂದಿದ್ದನರನ್ನು ನೋಡಿ ನೀಲಾ 
ಚಿಟ್ಟನೆ ಚೀರಿದಳು. ರಾಜ ಬಂದಿದ್ದವರನ್ನು ನೋಡಿದ ಅವನ ಮುಖ 
ನಿ ನರ್ಣವಾಯಿತು ಗಂಟಿಲೊಣಗಿತು. ಬಂದಿದ್ದವರೂ ರಾಜನನ್ನು ಕಂಡು 
ಚಕಿತರಾದರು 

4 ರಾಜಾ!” 

ತಡೆ! ” 

ನರಸಿಂಹಾಚಾರ್ಯರು ಒಳಗೆ ಬಂದರು. ಕೈಯಲ್ಲಿದ್ದ ಸೀರೆಯ 
ಗಂಟನ್ನು ನೀಲನ ಮುಂದೆ ಎಸೆದು ರಾಜನನ್ನೊಮ್ಮೆ ದುರುಗುಟ್ಟಿ ಕೊಂಡು 
ನೋಡಿದರು. ನೀಲಾ ಮುಖವನ್ನು ಮುಚ್ಚಿಕೊಂಡಳು. ಆಚಾರ್ಯರು 


೧೦೨ ನಟಸಾರ್ವಭೌಮ 


ಸಿೀಹಾನಲೋಕನ ಮಾಡಿದರು. ನೆಲದ ಮೇಲೆ ಮಲಗಿದ್ದ ತಂಬೂರಿಯನ್ನು 
ಕಂಡು ಅವರ ಕೋಪ ಮತ್ತಷ್ಟು ಕೆರಳಿತು. 


i ಪಾಸಿಸ್ಟೆ. ಸಂಗೀತ ಒಂದು ಕೇಡು ನಿನಗೆ” ಎಂದು ರಭಸದಿಂದ 
ತಂಬೂರಿಯನ್ನೊ ದ್ದರು. ಅದು ಮೂಲೆಗೆ ಬಿದ್ದು ಒಡೆದು ಚೂರು ಚೂರು 
ಯಿತು. ಅಲ್ಲಿ ನಿಲ್ಲಲಾರದೆ ರಾಜ ಹೊರಟು ಹೋದ. ಕೋಪದಿಂದ ನೀಲನ 
ತಲೆಗೂದಲನ್ನು ಹಿಡಿದು “ಪಾನಿ ಅವನು ನಿನ್ನ ರಮಣ ಯಾರು 
ಗೊತ್ತೋ ಸಸ ಸಗ ನನ್ನ ನುಗು ನಗ್‌ ಸೀರ ನೀಲ್‌ ಅಯ್ಯೋ! | 
ಎಂದಳು. 


| ಹಬ್ಬಕ್ಕೇಂತ ಸೀರೆ ತಂದೆ. ಅದನ್ನು ನೀನು ಉಟ್ಟದ್ದು ನೋಡಿ 
ಸಂತೋಷ ನಡಬೇಕೆಂದಿದ್ದೆ. ಸೂತೋಸ ಸಟ್ಟದ್ದಾ ಯಿತು. ಕುಲಟ್ಟೆ, 
ತಂದೆ“ ಮಗ ಇಬ್ಬರೂ AT ತ 

ಜಲ ಲ್ಪ ಇಲ್ಲ” ಎಂದಳು. 


ಆಚಾರ್ಯರು ಅವಳ ಕಸಾಳೆಗಳಿಗೆ ಬಿಗಿದರು. ಎಲ್ಲವನ್ನೂ ಸಹಿಸಿ 
ಕೊಂಡು, ನಮ್ರತೆಯಿಂದ “ ನಿಮ್ಮದು ತಪ್ಪು ತಿಳಿವಳಿಕೆ. ಅವರೂ ನಮ 


ಗುರುಗಳ ಹತ್ತಿರ ಪಾಠಕ ಬರುತ್ತಾರೆ. » 


“ ಇಲ್ಲೇಕ ಬಂದ ಹಾಗಾದರೆ?” 

“ ಜತೆಯಲ್ಲಿ ಅಭ್ಯಾಸ ಮಾಡುತ್ತೇನೆ. ” 

"ಯಾವ ಅಭ್ಯಾಸ ದುರ ಭ್ಯಾ ಸ್ಯ ಸುಳ್ಳು ಸ ಸುಳ್ಳಿನ 
ಕಂತೆ” 

( ಸುಳ್ಳಲ್ಲ. ನನ್ನ್ನ ಮಾತನ್ನು ನಂಬಿ. ನಿಮಗೆ ನಾನು ಮೋಸ 
ಮಾಡಿಲ್ಲ. ಅವರು ನನ್ನ ಗುರು ಸಮಾನ. ಥಿಮ್ಮ ಮಗ ಎಂದು ನನಗೇನು 
ಗೊತ್ತು.” 

“ ಭಡನಾ ನನ್ನ ಕೊಂದು ಬಿಟ್ಟ » ಎಂದು ಆಚಾರ್ಯರು ಕುಳಿತು 
ಬಿಟ್ಟರು. ಕೋಪ ತಣ್ಣಗಾಗಿತ್ತು. ಕಣ್ಣುಗಳಿಂದ ಧಾರೆಧಾರೆಯಾಗಿ ನೀರು 
ಹರಿಯಿತು. 


ಶ್ರಿ 


ನಟಿಸಾರ್ವಭೌೌನು ೧೦೩ 


“ ತಾಯಿಲ್ಲದ ಮಗ ಎಂದು ಕಣ್ಣ ಲ್ಲಿಟ್ಟು ಕೊಂಡು ಸಾಕಿದೆ. ಬೇರೆ 
ಮದುನೆ ಮಾಡಿಕೊಂಡರೆ ಅವನಿಗೆಲ್ಲಿ ಹಿಂ'ಸೆಯಾಗುವುದೋ ಎಂದು ಆ 
ಯೋಚನೆಯನ್ನೂ ಬಿಟ್ಟು ಬಿಟ್ಟಿ. ನಿನ್ನ ಸಹವಾಸವಾಯಿತು -- ನಿನ್ನ 
ನಂಬಿದೆ. ನನ್ನ ಶಕ್ತಿ ವೂರಿ ನಿನ್ನ್ನ ಖರ್ಚುವೆಚ್ಚಗಳನ್ನು ನೋಡಿಕೊಂಡೆ. 
ನಿನ್ನ ಬಾಯಲ್ಲಿ ಬಂದದ್ದು ವೇದವಾಕ್ಯ ಎಂದುಕೊಂಡು ಸರಿಸಾಲಿಸಿದೆ. 
ಅವನು ಹಾಗಾದ -- ನೀನು....ನೀನು ಹೀಗಾದೆ. ” 

« ಇಲ್ಲದ್ದನ್ನು ಏಕೆ ಹೀಗೆ ಮನಸ್ಸಿಗೆ ತಂದುಕೊಳ್ಳುವಿರಿ. ಅವರಾಗಲಿ 
ನಾನಾಗಲಿ ನೀತಿ, ಧರ್ಮವನ್ನು ಬಿಟ್ಟು ಹೋಗಿಲ್ಲ. ” 

“ ಹಾಳಾಗಿ ಹೋಗಿ............ ಇನ್ನು ನನಗೇನಾದರೇನು? ಎಂದು 
ಹೊರಟು ನಿಂತರು. ನೀಲಾ ಕೈ ಹಿಡಿಯ ಹೋದಳು. ಅವಳ ಕೈಯನ್ನು 
ರಖಾಡಿಸಿ ಹೊರಟು ಹೋದರು. 

ನೀಲಾ ತನ್ನನ್ನು ತಾನು ಎದುರಿಸಲಾರದಾದಳು. ಅಸಹ್ಯದಿಂದ 
ಮುಖ ಮುಚ್ಚಿ ಕೊಂಡಳು. ತನ್ನ ಮುಖ ತನಗೇ ಬೇಸರವಾಯಿತು. 
ತಾನು ನಟಿಸಿದ ನಾಟಕ್ಕ ಆಚರಿಸಿದ ಕನಟಗಳನ್ನು ಕಂಡು ಜಿಗುಪ್ಸೆ 
ಗೊಂಡಳು.  “ ಪ್ರೇಮವನ್ನು ನಿರಾಕರಿಸಿದೆ ಅನ್ನದಾತನಿಗೆ ಎರಡು 
ಬಗೆದೆ ಎಲ್ಲಕ್ಕೂ ಕಳಸವಿಟ್ಟಂತೆ ತಂದಿ ಎ ಮಕ್ಕಳ ಸಾರಾ » ಅವಳ 
ಮನಸ್ಸು ಏನೇನನ್ನೋ ಯೋಚಿಸಿತು. ಬಾಳು ಬೇಸರವಾಯಿ.ತು. “ನಾಳೆ 
ಸಮಾಧಾನಗೊಂಡು ಆಚಾರ್ಯರು ಮತ್ತೆ ಬರಬಹುದು. ಅವರಿಗೆ ಮುಖ 
ಹೇಗೆ ತೋರಿಸಲಿ. ಇನ್ನೆಷ್ಟು ದಿವಸ ಪಾಪ ಜೀವನದ ಈ ಸುಳ್ಳು ಬಾಳುನೆ 
ಯನ್ನು ಬಾಳಲಿ. ? “ ನನ್ನ ದೊರೆ ಮತ್ತೆ ಬರುವುದಿಲ್ಲ ಇದೇ ಕೊನೆ 
ಇಂದೇ ಕೊನೆಯ ದಿನ. ಮತ್ತೆ ಅವರು ನನ್ನನ್ನು ಮುಖವೆತ್ತಿ ನೋಡು 
ವುದಿಲ್ಲ. ನನ್ನ ಬಾಳಿನ ಪುಣ್ಯರಾಶಿ ಇಂದು ಹೊರಟು ಹೋಯಿತು. ನನ್ನ 
ಮನೆಯನ್ನು -- ಆತ್ಮನನ್ನು ಸರಸ್ವತಿ ನಿರಾಕರಿಸಿ ಹೊರಟು ಹೋದಳು ” 
ಎಂದು ದುಃಖಿಸುತ್ತ " ಅಯ್ಯೋ? ಎಂದು ಚೀರಿದಳು. ಸ್ಮೃತಿ ತಪ್ಪಿ 
ಹೋಯಿತು. 

ಎಲ್ಲಿಗೆ ಹೋಗಬೇಕೆಂದು ತಿಳಿಯದೆ ರಾಜ ಹೋಗುತ್ತಿದ್ದ. ಅವನ 
ಬುದ್ಧಿಗೆ ಮಂಕು ಕವಿದುಬಿಟ್ಟಿ ತು. ಎಲ್ಲಿ ನೋಡಿದರೂ ಕತ್ತಲೆ. ಕತ್ತಲೆಯ 


೧೦೪ ನಟಸಾರ್ನಭೌಮ 


ಮಬ್ಬಿನಲ್ಲಿ ದಾರಿಯನ್ನು ತಡಕುತ್ತಾ ಹೋಗುತ್ತಿ ದ್ದಂತಾಗಿತ್ತು ಅವನ ಪಾಡು. 
ನಡೆಯಲು ಶಕ್ತಿಯಿಲ್ಲದೆ ಹೋಯಿತು. ಒಂದೆಡೆ ತಲೆಯ ಮೇಲೆ ಕೈ ಹೊತ್ತು 
ಕುಳಿತುಬಿಟ್ಟ. ನಡೆದಿದ್ದ ಆಕಸ್ಮಿಕ ಘಟನೆ ಮತ್ತೆ ಮತ್ತೆ ಅವನ ಮನೋ 
ರಾಜ್ಯದಲ್ಲಿ ಆದಂತೆ ತೋರುತ್ತಿತ್ತು. ಮರೆಯಬೇಕೆಂದು ಎಷ್ಟು ಪ್ರಯತ್ನಿಸಿ 
ದರೂ ಸಾಧ್ಯವಾಗುತ್ತಿ ರಲಿಲ್ಲ. ಮನಸ್ಸು ಅಪಾರ ವೇದನೆಗೆ ಸಿಕ್ಕಿ ಉಚ್ಚಾ 
ರಣೆಯ ಶಕ್ತಿಯನ್ನು ನೀಗಿಕೊಂಡಿತ್ತು. ತನ್ನಿಂದ ನಡೆದಿದ್ದ ಅಪಕೃತ್ಯವನ್ನು 
ನೆನೆದ “ಇನ್ನು ಈ ಜೀನ ಹೊತ್ತು ಸುಖವಿಲ್ಲ. ಈ ಮಹಾಸರಾಧಕ್ಕೆ 
ಪ್ರಾಣತ್ಯಾಗವೇ ತಕ್ಕ ಶಿಕ್ಷೆ” ಎಂದು ಯೋಚಿಸಿದ. ಆದರೆ ತನ್ನ ತಪ್ಪಿಗೆ 
`ಿರಪರಾಧಿನಿಯಾದ ಸೀತಮ್ಮನಿಗೆ ಶಿಕ್ಷೆಯೇ? ತಾನು ಸಾವನ್ನು ವೀರನಂತೆ 
ಅಪ್ಪಬಹುದು. ಆದರೆ ಅದರ ಘೋರ ಪರಿಣಾಮವನ್ನು ಅನುಭವಿಸುವನರು 
ಯಾರು? ಇದು ಶಿಕ್ಷೆಯ ದಾರಿಯಲ್ಲ. ಸರಾಜಯವನ್ನೊ ಪ್ರಿ ಕೊಂಡು 
ಸಲಾಯನ ಹೊಂದುವ ಹಾದಿ” ಎಂದು ಅದನ್ನು ಮನಸ್ಸಿನಿಂದ ತೊಡೆದು 
ಹಾಕಿದನು. 


ಮುಂದೇನು ಮಾಡುವುದು? ತಂದೆಗೆ ಮತ್ತೆ ಮುಖ ತೋರಿಸುವುದು 
ಹೇಗೆ. ಅವರು ಉದಾರಮನಸ್ಸಿನಿಂದ ಕ್ಷಮಿಸಬಹುದು. ಅದನ್ನು ನೆನೆದು 
ಅವನ ಮ್ಸೆ ನಡುಗಿತು. ತಂದೆಯ ಉಗ್ರ ಕೋಪವನ್ನು ಸಹಿಸಿಕೂಳ್ಳ 
ಬಹುದು. ಅವರು ಕೊಡುವ ಶಿಕ್ಷೆಯನ್ನು ಸಂತೋಷದಿಂದ ಅನುಭವಿಸ 
ಬಹುದು. ಆದರೆ ಕ್ಷಮೆಯನ್ನು ಸಹಿಸುವುದು ಹೇಗೆ? 

ಬುದ್ದಿಗೆ ಕನಿದಿದ್ದ ಮಂಕು ಜಾರುತ್ತ ಬಂದಿತು. ಕ್ಷಮೆಗೆ ಅವಕಾಶ 
ವನ್ನೇ ಕೊಡಬಾರದು. ಮತ್ತೆ ತಂದೆಗೆ ಈ ಹಾಳು ಮುಖನನ್ನು ಎಂದಿಗೂ 
ತೋರಿಸಬಾರದು ಎಂದು ನಿರ್ಧರಿಸಿ ಒಂದು ಗಾಡಿಯನ್ನು ಗೊತ್ತು ಮಾಡಿ 
ಕೊಂಡು ಮನೆಯ ಕಡೆಗೆ ಹೊರಟ. 


ಗಾಡಿಯಲ್ಲಿ ಕುಳಿತಿದ್ದಾನೆ. ಏನು ಏನೋ ಚಿಂತೆಗಳು. ತನ್ನಲ್ಲಿ ತಂದೆ 
ಇಟ್ಟಿದ್ದ ಪ್ರೇಮ. ಅವರು ತನ್ನನ್ನು ವಾಲಿಸಿ ಪೋಷಿಸಿದ ಬಗೆ. ಅವರ 
ಮಗುವಿನಂತಹ ಅಂತಃಕರಣ. ತಾಯಿಯಿಲ್ಲವೆನ್ನಿ ಸದಂತೆ ಅವರು ತನ್ನ 
ಪ್ರತಿಯೊಂದು ಆಸೆ ಆಶಯಗಳನ್ನೂ ತೃಪ್ತಿ ಗೊಳಿಸುತ್ತಿದ್ದುದು ಎಲ್ಲವನ್ನೂ 
ನೆನೆದು ಅತ್ತು ಬಿಟ್ಟ. ಅಂತಹ ತಂದೆಯನ್ನು ಬಿಟ್ಟು ಹೋಗಬೇಕು. ಹೆತ್ತಿರ 


ನಟಸಾರ್ನಭೌನು ೧೦೫ 


ನಿರಲ್ಕಿ ದೂರವಿರಲಿ ಮತ್ತೆ ಮುಖವನ್ನು ನೋಡುವ ಹಾಗಿಲ್ಲ; ಒಂದು 
ಮಾತು ಆಡುವ ಹಾಗಿಲ್ಲ; ತನ್ನ ಮಹಾಪರಾಧಕ್ಕೆ ಒಮ್ಮೆ ಕ್ಷಮೆ ಕೇಳು 
ವಂತೆಯೂ ಇಲ್ಲ!! 

ಗಾಡಿ ಮನೆಯ ಮುಂಡೆ ಬಂದು ನಿಂತಿತು ಬೇಗ ಇಳಿದು ಒಳಗೆ 
ಹೋದ. ಅವನು ಬಂದ ಸ್ಪಿತಿಯನ್ನು ನೋಡಿ ಸೀತಮ್ಮ ಬೆರಗಾದಳು. 


ಸೀತಮ್ಮ ಎದುರಿಗೆ ಬಂದು ನಿಂತಳು. 

“ ಅಪ್ಪಾ ಬಂದಿದ್ದಾರೆಯೇ?” 

"ಇನ್ನೂ ಇಲ್ಲ.” 

“ ಬೇಗ ಗಂಟುಮೂಟಿ ಕಟ್ಟು. ಕೈಗೆ ಸಿಕ್ಕಿದ ನಾಲ್ಕು ಬಟ್ಟಿ ಗಳನ್ನು 


ಬ 
ಹಾಕಿಕೊಂಡು ಹೊರಡುವುದಕ್ಕೆ ಸಿದ್ಧಳಾಗು. ಗಾಡಿ ಬಂದು ನಿಂತಿದೆ. ” 


(6 ಎಲ್ಲಿಗೆ?” 
ಎಲ್ಲಿಗೆ ಏನು ಎಂತು ಎಂದು ಪ್ರಶ್ತೆ ಕೇಳಬೇಡ, ಹೇಳಿದಷ್ಟು 
ಮಾಡು. * 


« ಆದರೆಗೀದರೆ ಮಾತಿಲ್ಲ. ಬರುತ್ತೀಯೋ ಇಲ್ಲವೋ? ” 

" ಹಿಂದಿರುಗಿ ಬರುವುದು. ” 

“ ಹೇಳಿದೆನಲ್ಲಾ ಯಾವದನ್ನೂ ಈಗ ಕೇಳಬೇಡ. ? 

ನಿರುಸಾಯಳಾಗಿ ಸೀತಮ್ಮ ಹೇಳಿದಂತೆ ಮಾಡಿದಳು. ರಾಜ ಹೋಗಿ 
ಜೀವಕ್ಕನ ಕಾಲುಮುಟ್ಟಿ ನಮಸ್ಕರಿಸಿದನು. ಇದು ಒಂದೂ ಅವಳಿಗೆ ಅರ್ಥ 
ವಾಗಲೊಲ್ಲದು. ಹಾಸಿಗೆ ಟ್ರಂಕು ಸಿದ್ಧವಾಗಿತ್ತು. ಅದನ್ನು ಕಂಡು ಜೀವಕ್ಕ 
ಭಯಗೊಂಡಳು. 

“ ಇದೇನು ರಾಜಾ--ಎಲ್ಲಿಗೆ ಈ ಪ್ರಯಾಣ? ” 

“ ಹೋಗಬೇಕಾಗಿದೆ ಅತ್ತೆ. 

4 ಅಣ್ಣನಿಗೆ ಹೇಳದೆ...” 

ಹೇಳುವುದಕ್ಕೆ ಸಾಧ್ಯ ವಿಲ್ಲ. ನೀನು ಹೇಳಿಬಿಡು. ? 

9 


೧೦೬ ನಟಸಾರ್ವಭೌಮ 


ಇದೇನು ಮಾತೋ ರಾಜಾ. ತುಂಬಿದ ಶುಕ್ರವಾರ. ಜೊಚ್ಚಿಲು 
ಗರ್ಭಿಣಿ-- ಹೀಗೆ ಹೋಗಬಾರದಪ್ಪಾ. ಏನು ಮಾತು ಬಂತು. ನನ್ನ ಹತ್ತಿರ 
ಹೇಳಬಾರದೇ? ” 

“ ಯಾವದನ್ನೂ ಕೇಳಬೇಡ ಅತ್ತೆ. ಪುಣ್ಯ ನಿದ್ದಕೆ ಒಂದು ದಿವಸ 
ಮತ್ತೆ ಸೇರೋಣ. '' 

4 ಇದೇನೇ ಸೀತಾ. ಹೀಗೆ ನಿಂತುಬಿಟ್ಟಿ. ನೀನಾದರೂ ರಾಜನಿಗೆ ಹೇಳೇ.” 

“ ನಾನು ಏನು ಹೇಳಲಮ್ಮಾ, ಜ್‌ 

ಅವಳು ಮಾತು ಮುಗಿಸುವುದಕ್ಕೆ ಅವಕಾಶಕೊಡದೆ ಎಳೆದುಕೊಂಡು 
ಹೊರಗೆ ಹೋದ. ಗಾಡಿಯವನು ಸಾಮಾನುಗಳನ್ನು ತಂದು ಗಾಡಿಯಲ್ಲಿ 
ಹಾಕಿದ. ಜೀವಕ್ಕ “ ತಡೆಯ್ಯೋ ಹೋಗಬೇಡವೋರಾಜಾರಾಜಣ್ಣಾ ಚೆ 
ಎಂದು ಕೂಗಿಕೊಂಡು ಹಿಂದೆ ಬಂದರು. ಗಾಡಿ ವೇಗವಾಗಿ ಹೊರಟೇ 
ಬಿಟ್ಟ ತು. 

ಜೀವಕ್ಕ ಗೊಳೋ ಎಂದು ಅಳುತ್ತ ಕುಳಿತಳು. ಸ್ವಲ್ಪ ಹೊತ್ತು 
ಕಳೆಯಿತು. ನರಸಿಂಹಾಚಾರ್ಯರು ಮನೆಗೆ ಬಂದರು. ಅವರ ಮುಖವೂ 
ಕಂಗೆಟ್ಟ ತ್ತು, ಅಣ್ಣನನ್ನು ನೋಡಿದ ಕೂಡಲೆ ಜೀವಕ್ಕ ನಡೆದುದನ್ನು 
ವಿವರಿಸಿ ಅಳುವಿನ ಮಧ್ಯೆ ಹೇಳಿದಳು. ಆಚಾರ್ಯರು ಎಲ್ಲವನ್ನೂ ಕೇಳಿ 
ಸುಮ್ಮನೆ ಕುಳಿತರು. 

“ ಇದೆಲ್ಲಾ ಏನಪ್ಪಾ ನರಸಿಂಹ? ” 

ಆಚಾರ್ಯರು ಉತ್ತರಕೊಡಲಿಲ್ಲ. 

“ ಹೋಗಿ ಹುಡುಕಿ ಅವನನ್ನು ಕರೆದುಕೊಂಡು ಬರಬಾರದೇ? ಇದೇನು 
ವಿಪರೀತ--ತುಂಬಿದ ಬಸುರಿ ಹುಡುಗಿ, ಅವಳನ್ನು ಹೀಗೆ ಹೇಳದೆ ಕೇಳಿದೆ 
ಕರೆದುಕೊಂಡು ಎಲ್ಲಿಗೆ ಹೋದನೋ ಗೊತ್ತಾಗಲಿಲ್ಲ. ಏನಾಯಿತು ನರಸಿಂಹ- 
ಏನಾದರೂ ಆಗಿರಲಿ ಹೋಗಿ ಹುಡುಕ ಕರೆದುಕೊಂಡು ಬಾಪ್ಪ. ಸ 

4 ಅದೊಂದು ಮಾತು ಹೇಳಬೇಡಕ್ಕ. ್ಲಿ 

ನಿನ್ನ ಬುದ್ಧಿ ಗೇನು ಮಂಕು ಕವಿತೋ ನರಸಿಂಹಾ.... ಹೊಟ್ಟೇಲಿ 
ಹುಟ್ಟಿದ ಮಗ ಅಲ್ಲನೇನೋ!” 


ನಟಸಾರ್ವಭೌಮ ೧0& 


“ ಅನನು ಮಗನೂ ಅಲ್ಲ, ನಾನ: ತಂದೆಯೂ ಅಲ್ಲ. ನನ್ನ ಮಗ 
ನನ್ನ ಭಾಗಕ್ಕೆ ಎಂದೋ ಸತ್ತುಹೋದ” ಎಂದು ಬಿರುಸಾಗಿ ನುಡಿದು 
ಅಲ್ಲಿಂದ ಎದ್ದು ಹೊರಟುಹೋದರು. 


೧೫ 


"ಲಕ್ಷ್ಮಿನಿಲಾಸ ಹೋಟಲಿ'ನಲ್ಲಿ ಒಂದು ಕೋಣೆಯನ್ನು ಬಾಡಿಗೆಗೆ 
ತೆಗೆದುಕೊಂಡು ಸಾಮಾನನ್ನು ಅಲ್ಲಿ ಇಳಿಸಿದ. ಅಂದಿನ ಘಟನೆಗಳು ಈ 
ಉದ್ವೇಗ ಸೀತಮ್ಮರಿಗೆ ತುಂಬ ಆಯಾಸವನ್ನುಂಟುಮಾಡಿತ್ತು. ಹೊಟ್ಟೆಯಲ್ಲಿ 
ನೋವು ಕಾಣಿಸಿಕೊಂಡಿತು. ಅವಳು ಮಲಗಲು ಹಾಸಿಗೆ ಹಾಸಿಕೊಟ್ಟ. 

“ ಸೀತ್ಕಾ ಡಾಕ್ಟರನ್ನು ಕರೆದುಕೊಂಡು ಬರಲೇ? ? 


«ಏನೂ ಬೇಡಿ. ಸ್ವಲ್ಪ ಹೊತ್ತಾದರೆ ಹೋಗುತ್ತದೆ.” 

ಹೆಂಡತಿಯ ಸ್ಥಿತಿ ಮತ್ತಷ್ಟು ಚಿತೆಗೆ ಕಾರಣವಾಯಿತು. ತನ್ನ 
ಪಾಪಕ್ಕೆ ಪ್ರಾಯಶ್ಚಿತ್ತ ಯಾವ ರೂಪದಲ್ಲಿ ಬರಬಹುದೆಂದು ಯೋಚಿಸಿದ. 
ಅವನ ಹೈದಯದಿಂದ ದಾರುಣನೇದನೆಯಿಂದ ಕೂಡಿದ ಪ್ರಾರ್ಥನೆಯೊಂದು 


ಹೊರಟತು. “ ದೇವರ ಏನೇ ಆದರೂ, ಸೀತನ ಪ್ರಾಣ ಒಂದು ಉಳಿಸು.” 


ಎರಡು ದಿವಸಗಳ ಪೂರ್ಣ ವಿಶ್ರಾಂತಿ ಸೀತಮ್ಮನಿಗೆ ತುಂಬ ಗುಣ 
ವನ್ನುಂಟುಮಾಡಿತು. ಅವಳು ಬೇಡಬೇಡವೆಂದರೂ ಕೇಳದೆ ಡಾಕ್ಟರನ್ನು 
ಕೇಳಿ ಔಷಧವನ್ನು ತಂದು ಹುಯ್ದಿದ್ದ. ಅವಳು ಎದ್ದು ಓಡಿಯಾಡುವಂತಾ 
ಗಲು ರಾಜ ಬಾಡಿಗೆಗೆ ಮನೆ ಹುಡುಕಲಾರಂಭಿಸಿದ. 


ಒಂದು ದಿನ ಸೀತಮ್ಮ ಕೇಳಿದಳು. “ ಏನಾಯಿತೂಂದ್ರೆ ಹೇಳಿ?” 
ಆ ಮಾತು ಕೇಳಬೇಡ ಸೀತಾ. ” 


“ ನಿಮಗೂ ಮಾನನನರಿಗೂ ಏನಾದರೂ ವ್ಯಾಜ್ಯವಾಯಿತೇ 9» 


“ ನೀನು ಎಷ್ಟು ಸಲ ಕೇಳಿದರೂ ಆ ಪ್ರಶ್ನೆಗೆ ಉತ್ತರ ದೊರೆಯುವುದಿಲ್ಲ 
ಸೀತಾ. ಸುಮ್ಮನೆ ಏತಕ್ಕೆ ಕಂಠಶೋಷಣೆ ಮಾಡಿಕೊಳ್ಳು ತ್ರೀ.” 


4 ನನಗೂ ಹೇಳಬಾರದಷ್ಟು ರಹಸ್ಯವೇ? » 
« ಹೇಳಬಾರದೆಂದ್ಲ. ನಿನಗೆ ಹೇಳಲೇಬೇಕಾಗಿದೆ. ಆದರೆ ಈಗ ಬೇಡ, 


೧ರ ನಟಸಾರ್ವಭಮ 


ಒಂದಲ್ಲ ಒಂದು ದಿವಸ ನಾನೇ ಹೇಳುತ್ತೇನೆ. ಅಲ್ಲಿಯ ತನಕ ಸ್ವಲ್ಪ 
ಸಮಾಧಾನ ತಂದುಕೋ. ನನ್ನ ಇದೊಂದು ಪ್ರಾರ್ಥನೆಯನ್ನು ನಡಸಿಕೊಡು.? 

(4 ನಿಮ್ಮ ಇಷ್ಟ. ೫ 

ರಾಜನ ಪ್ರಯತ್ನ ಫಲಿಸಿತು. .ಒಂದು ಮನೆ ಸಿಕ್ಕಿತು. ಚಿಕ್ಕದಾಗಿ 
ದ್ದರೂ ಚೊಕ್ಕದಾಗಿತ್ತು. ದೀಪ, ನಳ ಎಲ್ಲಾ ಇತ್ತು. ಬಾಡಿಗೆಯೂ 
ಹೆಚ್ಚಾಗಿರಲಿಲ್ಲ. ಹತ್ತೇ ರೂಪಾಯಿ. ಹೋಟೆಲ್‌ ಲೆಕ್ಕ ತೀರಿಸಿ ಹೆಂಡತಿ 
ಯೊಡನೆ ಮನೆಗೆ ಹೋದ. ಸಂಸಾರ ಮೊದಲಿಂದ ಆರಂಭಿಸಬೇಕಾಗಿತ್ತು 
ಪಾತ್ರೆ, ಪದಾರ್ಥ, ಅಡಿಗೆಯ ಸಾಮಾನು ಎಲ್ಲವನ್ನೂ ಹೊಂದಿಸಿಕೊಳ್ಳ 
ಬೇಕಾಗಿತ್ತು. ಜತೆಗೆ ಎರಡು ತಿಂಗಳ ಬಾಡಿಗೆ ಮುಂಗಡವಾಗಿ ಕೊಡ 
ಬೇಕಾಗಿತ್ತು. ಸೀತಮ್ಮ ಈಗ ಹೇಗೂ ಸೊಂಟದ ಡಾಬನ್ನು (ಉಡ್ಯಾಣ) 
ಉಸಯೋಗಿಸುತ್ತಿ ರಲಿಲ್ಲ. ಗಂಡ ಹೆಂಡಿರಿಬ್ಬರೂ ಅಳೆದೂ ಸುರಿದೂ 
ಯೋಚಿಸಿದರು. ಏನೇ ಆದರೂ ಡಾಬನ್ನು ಮಾರರೊಲ್ಲೆ ಎಂದು ರಾಜ. 
ಹೇಗೂ ಉಪಯೋಗಿಸುತ್ತಿಲ್ಲು. ಉಪಯೋಗಿಸುವಂತಾದ ಮೇಲೆ ನೀವೇ 
ಮಾಡಿಸಿಕೊಟ್ಟರೆ ಆಗುವುದಿಲ್ಲವೇ ಎಂದು ಸಮಾಧಾನ ಹೇಳಿದಳು. ಅದರಿಂದ 
ಅಂದಿನ ಸಮಸ್ಯೆಯೇನೋ ಪೂರೈ ಸಿದಂತಾಯಿತು. ಆದರೆ ರಾಜ ಇದು ತನ್ನ 
ಪ್ರಾಯಶ್ಚಿತ್ತದ ಇನ್ನೊಂದು ಹೆಜ್ಜೆ ಎಂದು ಭಾವಿಸದಿರಲಿಲ್ಲ. 


ಸ್ವತಂತ್ರ ಸಂಸಾರವನ್ನು ಆರಂಭಿಸಿ ಎಲ್ಲ ಜವಾಬ್ದಾರಿಯನ್ನು ಹೊತ್ತು 
ಕೊಳ್ಳುವುದಕ್ಕೆ ಸೀತಮ್ಮ ಯೋಚಿಸಲಿಲ್ಲ ಆದರೆ ಸಂಸಾರ ಹೊಡಿದ 
ಸಂದರ್ಭ ಅವಳ ಮನಸ್ಸಿಗೆ ತುಂಬ ನೋವನ್ನುಂಟುಮಾಡಿತ್ತು. “ ಎಲ್ಲರನ್ನೂ 
ಕಡಿದುಕೊಂಡಂತೆ ಬಂದಂತಾಯಿತಲ್ಲಾ, ಬರುವುದೇ ಖಡಿತವಾಗಿದ್ದರೆ 
ಮಾವನವರಿಗೂ ಹೇಳಿ ನ ಸುನಗುತ್ತಾ ಬರಬಹುದಾಗಿತ್ತಲ್ಲಾ ” ಎಂದು 
ಯೋಚಿಸಿದಳು. 

ಕಾಲೇಜಿನ ಕದ ತನ್ನ ಭಾಗಕ್ಕೆ ಮುಚ್ಚಿದ ಹಾಗೆ ಎಂಬುದನ್ನು ರಾಜ 
ನಿಶ್ಚಯಸಿಕೊಂಡ. ಕೆಲಸವನ್ನು ಹುಡುಕಿಕೊಂಡ ಹೊರತು ಮುಂದೆ ಜೀವ 
ನೋಪಾಯಕ್ಕೆ ಮಾರ್ಗನಿರಲಿಲ್ಲ. ಬುಳ್ಳಪ್ಪನ ಕಂಪೆನಿ ಮೈಸೂರಿನಲ್ಲಿತ್ತು. 
ಅಲ್ಲಿಗೆ ಯಾವಾಗ ಬೇಕಾದರೂ ಹೋಗಿ ಸೇರಬಹುದಾಗಿತ್ತು. ಆದರೆ 
ಹೆಡತಿಯ ಪರಿಸ್ಥಿ ತಿಯಲ್ಲಿ ಅವಳನ್ನು ಬಿಟ್ಟು ಹೋಗುನಂತಿರಲಿಲ್ಲ, ಕೈಯ 


ನಟಸಾರ್ವಭೌಮ 8೦ 


ಕಲ್ಲೊಂದು "ಅಪ್ಲಿಕೇಷನ್‌ ಫಾರಂ' ಹಿಡಿದು ಕಛೇರಿಯಿಂದ ಕಛೇರಿಗೆ 
ಅಲೆಯತೊಡಗಿದ. ಎಲ್ಲಾ ನಿಷ್ಟ ಯೋಜನವಾಯಿತು. ಸಹಾಯವಿಲ್ಲದೆ, 
ಶಿಫಾರಸ್ಸಿಲ್ಲದೆ ಕೆಲಸ ದೊರೆಯುವಂತಿರಲಿಲ್ಲ. 

ಒಂದು ದಿನ ತನ್ನ ನಿತ್ಯಯಾತ್ರೆಯನ್ನು ಮುಗಿಸಿಕೊಂಡು ರಾಜ 
ಬರುತ್ತಿ ರುವಂತೆ ಕಾಲೇಜಿನ ರಸ್ತೆಯಲ್ಲಿ ತಿರುಮಲ, ಸೀತಾರಾಮು ಸಂಧಿಸಿ 
ದರು. ಗೆಳೆಯನನ್ನು ನೋಡಿ ಅವರಿಗೆ ಬ್ರಹ್ಮಾನಂದವಾಯಿತು. ರಾಜನಿಗಂತೂ 
ಮಳಲುಗಾಡಿನಲ್ಲಿ ನೆಳಲು ಸಿಕ್ಕಿದಂತಾಯಿತು. 

"ಎಲ್ಲಿಗೆ ಮಾಯವಾಗಿ ಹೋದೆ. ಮನೆಯಲ್ಲಿ ವಿಚಾರಿಸಿದರೆ ಮನೆ 
ಬಿಟ್ಟ ನೆಂದು ನಿಮ್ಮ ತಂದೆ ಹೇಳಿದರು.” ಎಂದು ಸೀತಾರಾಮು ಕೇಳಿದ. 

4 ನಿನಗೂ ಯಜಮಾನರಿಗೂ ಏನಾದರೂ ವ್ಳಾಜ್ಯವಾಯಿತೇನು ಗ 

“ ಎಲ್ಲಿದ್ದೀ....... ಮನೆ ಎಲ್ಲಿ ಮಾಡಿದ್ದೀ........ 9 

“ ಹೌದು ಮನೆಬಿಟ್ಟದ್ದು ನಿಜ. ಬೇರೆ ಮನೆಮಾಡಿಕೊಂಡು ಇದ್ದೀನಿ.” 

4 ನಮಗೆ ಯಾರಿಗೂ ಒಂದು ಮಾತು ತಿಳಿಸಬೇಡನೇ? ” 

“ ನಾವೆಲ್ಲ ನಿನ್ನ ಭಾಗಕ್ಕೆ ಸತ್ತುಹೋದೆವೇನು? ” 

“ ಇಲ್ಲಾ ತಿರುಮಲ್ಕ ಹೇಳುವುದಕ್ಕೆ ಮೆನಸ್ಸಾ ಗಲಿಲ್ಲ. 3 

೬ ಹೋಗಲಿ. ಈಗ ಮನೆ ಎಲ್ಲಿ ಮಾಡಿದ್ದೀ. 

“ ಶೇಷಾದ್ರಿ ಪುರದಲ್ಲಿ. ಒಂದು ಗುಡಿಸಲು. ? 

“ ತಂಗಿ ಹೇಗಿದ್ದಾರೆ. ಟೆ 

ಚೆನ್ನಾಗಿದ್ದಾಳೆ. ) 

“ರಿಗ 

1 ಇನ್ನೂ ತಡ. ” 

ಕಾಲೇಜು ಏನು ಮಾಡಿದೆ. ” 

“ ಇನ್ನೆಲ್ಲಿ ಕಾಲೇಜು ಸೀತಾರಾಮು. ಕೆಲಸ ಹುಡುಕುತ್ತಾ ಇದ್ದೇನೆ. ” 

4 ಸ್ರಿನ್ಸಿಪಾಲರು ದಿನಾ ಕೇಳುತ್ತಾರೆ. ಬಂದು ಅವರನ್ನು ಒಂದು ಸಲ 
ನೋಡಬಾರದೇ? ” 

ಏನೆಂದು ಬಂದು ನೋಡಲಿ. ” 

ನೀನು ನೋಡದಿದ್ದರೆ ಅವರು ಬಹಳ ನೊಂದುಕೊಳ್ಳುತ್ತಾರೆ. | 


ಗಿ೧೪ ನಟಸಾರ್ವಭೌಮ 


ಆಗಲಿ. ನಾಳೆ ಬರುತ್ತೇನೆ.” 

« ಈಗ ಎಲ್ಲಿಗೆ ಹೊರಟಿ. ೨ 

(6 ಮನೆಗೆ. >» 

4 ನಾವೂ ಬರಬಹುದೇ. *' 

ರಾಜ ಸ್ವಲ್ಪ ಯೋಚಿಸಿ ಆ ಬನ್ನಿ” ಎಂದ. 

“ ನಿನಗೆ ಬೇಡದಿದ್ದರೆ ಬರುವುದಿಲ್ಲ. ” 

( ಅದಕ್ಕಲ್ಲ. ನನ್ನ ಮನೆ ಗುರುತು ನೀವು ಯಾರಿಗೂ ಹೇಳ ಕೂಡದು.” 

ಇಲ್ಲ. ಹೇಳುವುದಿಲ್ಲ.” 

ರಾಜನ ಮನೆ, ಸಂಸಾರದ ಸ್ಥಿತಿಯನ್ನು ನೋಡಿ ಗೆಳೆಯರಿಬ್ಬರೂ 
ನೊಂದುಕೊಂಡರು. ಸೀತನ್ಮು ಕಾಫಿ ಮಾಡಿ ತಂದು ಎಲ್ಲರಿಗೂ ಕೊಟ್ಟಳು. 
ಸೀತಾರಾಮು ಬಟ್ಟಲನ್ನು ಕ್ಸಿಗೆ ತೆಗೆದುಕೊಂಡು ಕ್ಷೇಮವೇ ಎಂದು ಕೇಳಿದ. 

« ಏನೋ ಹೀಗೆ” ಎಂದು ಸೀತಮ್ಮ ಉತ್ತರಕೊಟ್ಟಳು. 

ಅವಳ ಕಂದಿದ್ದ ಮುಖವನ್ನು ಕಂಡು ಗೆಳೆಯರಿಬ್ಬರಿಗೂ ದುಃಖ 
ಉಮ್ಮಳಿಸಿ ಬಂತು. ರಾಜನ ಅವಸರದ ವರ್ತನೆಯನ್ನು ಕಂಡು 
ಸೀತಾರಾಮೂಗೆ ಕೋಪವೂ ಬಂತು. 

ಇಷ್ಟು ಬೇಗ ಮನೆಮಾಡೋದಿಕೆ ಏನು ಕೊಳ್ಳೆ ಹೋಗಿತ್ತೋ 
ನಿನಗೆ. ನಮ್ಮನೆ ಇರಲಿಲ್ಲವೇ? ” 

“ ನಮ್ಮ ಖಣ ಯಾವದೂ ಇರಕೂಡದಪ್ಪಾ ಅವನಿಗೆ” ಎಂದು 
ತಿರುಮಲ ಸೇರಿಸಿದ. 

“ ನಿಮ್ಮ ಸ್ನೇಹದ ಖಣ ಎಂದಿಗೆ ತೀರಿಸಬಲ್ಲೆ ” ಎಂದು ರಾಜ 
ಸ್ವಲ್ಪ ಕಷ್ಟದಿಂದ ಹೇಳಿದ. ಮಾತು ಬದಲಾಯಿಸಲೆಂದು ಅವನೇ 
ಸಮಾಧಾನ ತಂದುಕೊಂಡು “ ಅಚ್ಚು ಹೇಗಿದ್ದಾನೆ?” ಎಂದು ಕೇಳಿದ. 

4 ಚೆನ್ನಾಗಿದ್ದಾನೆ. ಮತ್ತೆ ಕಾಲೇಜಿಗೆ ಬರುತ್ತಿದ್ದಾನೆ. ೨೨ 

" ದೇವದಾಸ 

“ ಅವನೇನಪ್ಪಾ ಅದೃಷ್ಟಶಾಲಿ. ಈ ಸಲ ಅವನಿಗೆ ಪ್ರೊಬೇಷನರಿ 
ನಾಮಿನೇಷನ್‌ ಸಿಕ್ಕುವ ಸಂಭವವಿದೆ. * 


ನಟಸಾರ್ವಭೌಮ ೧೧೧ 


“ ಎಲ್ಲಿಯಾದರೂ ಚಿನ್ನಾ ಗಿರಲಿ. ತ 

« ನಾಳೆ ಕಾಲೇಜಿಗೆ ಎಷ್ಟು ಹೊತ್ತಿಗೆ ಬರ್ತೀ ರಾಜ.” 

“ ಬರ್ತೀನಿ ೨-೩ ಗಂಟಿ ಹೊತ್ತಿಗೆ. 13 

“ನಾವು ಕಾಯುತ್ತಿರುತ್ತೇವೆ. ಕ್ಕ 

“ಆಗಲಿ'' ಎಂದ. ಗೆಳೆಯರು ಎದ್ದು ಹೊರಟರು. ಅವರ ಹೃ ದಯ 
ಭಾರವಾಗಿತ್ತು. ರಾಜನ ಹೈದಯವಂತೂ ಸೀಸದ ಗುಂಡಿನಂತೆ ತೂಗುತ್ತ ತ್ತು. 
ಎಲ್ಲರ ಈ ಮೂಕನೇದನೆ ಅದರಿಂದ ಚಿಮ್ಮುತ್ತಿದ್ದ ಅಂತಕರಣವನ್ನು 
ಸೀತಮ್ಮ ಒಳಗಿಂದಲೇ ನೋಡಿದಳು. ಇಂತಹ ತನವ ಒಂದು ಭಾಗ್ಯ 
ವೆಂದು 1 ಮನಸ್ಸು: ಹೇಳಿತು. 


ಗೆಳೆಯರಿಗೆ ಮಾತುಕೊಟ್ಟಿದ್ದಂತೆ ಮಾರನೆಯದಿವಸ ರಾಜ ಕಾಲೇಜಿಗೆ 
ಹೋದ. ಪ್ರಿನ್ಸಿಪಾಲರ ಆಳಿನ ಕೈಯಲ್ಲಿ ಭೇಟಿಯ ಚೀಟಿಯನ್ನು ಒಳಗೆ 
ಕಳುಹಿಸಿದ. ಪ್ರಿನ್ಸಿಪಾಲರು ಸಂತೋಷದಿಂದ ಎದ್ದು ಬಂದು ರಾಜನ ಕ್ಳೈ 
ಹಿಡಿದು ಒಳಗೆ ಕರೆದೊಯ್ದ ರು. 

ಟಿ ಕುಳಿತುಕೋಪ್ಪ. » 

ರಾಜ ನತ )ಿತ್ತಲೂ 4 ನಿನ್ನ ಪರೀಕ್ಷೆಯ ಸುದ್ದಿ ಕೇಳಿ ತುಂಬ 
ವ್ಯ ಸನವಾಯಿತು ಜಾ: ಇಷ್ಟು ದಿವಸ ಏನಾಗಿಬಿಟ್ಟಿದ್ದೆ > ಎಂದರು. 


“ ಮನೆಯ ಕೆಲಸ ಬಹಳವಾಗಿತ್ತು ಸಾರ್‌.” 

ಕಾಲೇಜಿಗೆ ಏಕೆ ಬರಲಿಲ್ಲ. 

“ ಇನ್ನು ಕಾಲೇಜಿಗೆ ಬರುವ ಸಂಭವವಿಲ್ಲ. ವಿದ್ಯಾರ್ಜನೆ ನನ್ನ 
ಹಣೆಯಲ್ಲಿ ಬರೆದಿಲ್ಲ. '' 


“ ಏಕ ನಿಮ್ಮ ತಂದೆಯವರು ಮುಂದೆ ಸಹಾಯಮಾಡುವುದಿಕ್ಕಾಗುವು 
ದಿಲ್ಲವೆಂದರೇ? ” 

 ಹಾಗಲ್ಲ....... ಸ 

ಟಿ ಹೋಗಲಿ, ನಾನು ಸಹಾಯಮಾಡುತ್ತೇನೆ, ಮ ುಂದಕ್ಕೆ ಓದು. 
ನಿನ್ನ ಂತಹವನನ್ನು ಕಳೆದುಕೊಳ್ಳು ವುದಕ್ಕೆ ಕಾಲೇಜು ಸಿದ್ಧ ity 32 

ಕ ನಿಮ್ಮ ಚದಾರ್ಯಕ್ಕೆ ಸಿ ಮುಣಿಯಾಗಿದ್ದೇನೆ. ಆದರೆ ಮುಂದೆ 
ಓದುವುದು ಸಾಧ್ಯ ವಿಲ್ಲ. ನನೆ ಜವಾಬ್ದಾರಿ ಬಹಳವಾಗಿಬಿಟ್ಟಿ ದೆ. ಸೃ 


೧೧೨ ನಟಿಸಾರ್ವಭೌಮ 


" ಮುಂದೇನು ಮಾಡುತ್ತೀ.” 

« ಕೆಲಸ ಹುಡುಕುತ್ತಿದ್ದೇನೆ. ಕ 

“ ಯಾವದಾದರೂ ಕೆಲಸ ಸಿಕ್ಸಿ ತೇ. > 

“ಇನ್ನೂ ಸಿಕ್ಕಿಲ್ಲ. ಎಲ್ಲಿಹೋದರೂ ಶಿಫಾರಸು ಬೇಕೆನ್ನುತ್ತಾರೆ. '' 

| ನನ್ನಿಂದ ಏನಾದರೂ ಪ್ರಯೋಜನನಾಗಬಹುದೇ. '' 

"ತಾವು ಒಂದು ಸರ್ಟಿಫಿಕೆಟ್‌ ಕೊಟ್ಟಿರೆ ಪ್ರಯೋಜನವಾಗಬಹುದು. ” 

ಕೆಲಸಕ್ಕೆ ಸೇರುವುದನ್ನು ನಿಶ್ಚಯ ಮಾಡಿಬಿಟ್ಟರುವೆಯಾ. ” 

* ಮಾಡಲೇಬೇಕಾಯಿತು, ” 

ಪ್ರಿನ್ಸಿಪಾಲರು ಸ್ವಲ್ಪ ಹೊತ್ತು ಯೋಚಿಸಿ ಎರಡು ಕಾಗದಗಳನ್ನು 
ಬರೆದುಕೊಟ್ಟ ರು. 

ಒಂದು ನೀನು ಕೇಳಿದ ಸೆರ್ಟಿಿಕೇಟಿ. ಇನ್ನೊಂದು ರೆಸಿಡೆನ್ಸಿ 
ಆಫೀಸಿನ ಮ್ಯಾನೇಜರಿಗೆ ಕಾಗದ. ಅಲ್ಲಿ ಕಾಗದ ತೆಗೆದುಕೊಂಡು ಹೋಗು 


ಕೆಲಸ ಸಿಕ್ಕಬಹುದು. » 


“ ನಿಮ್ಮ ಉಪಕಾರಕ್ಕೆ ಸೂ 4 

ಇರಲಿ ಮ್ಬೆ ಬಾಯ" (My Boy) ನಿನಗೆ ಯಾವಾಗ ಏನು 
ಬೇಕಾದರೂ ಬಂದು ಕೇಳು. ಕಾಲೇಜಿಗೆ ಆಗಾಗ್ಗೆ ಬರುತ್ತಿರು.” 

ರಾಜನ ಕೈಯನ್ನು ಪ್ರೀತಿಯಿಂದ ಹಿಡಿದು ಕುಲುಕಿಸುತ್ತಾ "ದೇವರು 
ನಿನ್ನನ್ನು ಕಾಸಾಡಲಿ' ಎಂದರು. ಅವರ ಧ್ವನಿ ಗದ್ಗ ದವಾಗಿತ್ತು. 


ಪ್ರಿನ್ಸಿಪಾಲರ ಕೋಣೆಯಿಂದ ಬರುವುದನ್ನೇ ಅವನ ಗೆಳೆಯರು 
ನಿರೀಕ್ರಿಸುತ್ತಿದ್ದರು. ತಿರುಮಲ ಸೀತಾರಾಮು ಜತೆಗೆ ದೇವದಾಸ್‌, 
ಅಚ್ಯುತರೂ ಸಿದ್ಧರಾಗಿದ್ದರು. ರಾಜನನ್ನು ಕರೆದೊಯ್ದು ಮೊದಲು 
ಕಾಫಿ ಕಿಂಡಿ ಸಮಾರಾಧನೆ ಮಾಡಿಸಿದರು. ದೇವದಾಸ ತಡೆತಡೆದು 
“ಮನೆ ಏಕೆ ಬಿಟ್ಟಿ ರಾಜಣ್ಣ ” ಎಂದ 


“ ಬಿಡಬೇಕಾಯಿತಸ್ಪಾ, ನನ್ನಮಾತು ಹಾಗಿರಲಿ. ನಿನ್ನನಿಷಯ ಹೇಳು. 
ಯಾವಾಗ ಪ್ರೊಬೇಷನರಿ ಹುದ್ದೆ.” 


ನಟಿಸಾರ್ವಭೌನ ೧೧ಷ್ಠಿ 


ಸದ್ಯದಲ್ಲಿಯೇ ಸಿಕ್ಕಬಹುದು. 33 
“ ಅಚ್ಚೂ, ಕಾಲೇಜಿಗೆ ಹೋಗುತ್ತಿದ್ದಿಯಾ. '' 
ದೇವದಾಸ್‌, ನಿನ್ನ-ಸೀತಾರಾಮೂ ವ್ಯಾಜ್ಯ ಹರಿಯಿತೇ. '' 
ಜೆ ಇಷ್ಟು ದಿವಸ ಉಳಿದಿರುತ್ತದೆಯೇ? ಕೆ 
4 ನಾವು ಐದು ಜನವೂ ಒಂದು ಕುಟುಂಬ. ವ್ಯಾಜ್ಯ ಕಾಯುತ್ತೇವೆ. 


ಮಾತಿಗೆ ಮಾತು ಬರುತ್ತದೆ. ಆದರೆ ಅದು ಮನಸ್ಸಿನಲ್ಲಿ ಉಳಿಯುವುದಿಲ್ಲ. ” 
ಎಂದು ಸೀತಾರಾಮು ಹೇಳಿದ. 

“ ನನ್ನ ಬಾಳಿಗಂತೂ ನೀನು ಹೇಳಿದ ಮಾತು ದಾರಿ ದೀವಿಗೆ'' ಎಂದು 
ರಾಜ ಹೇಳಿದ. ಸೀತಾರಾಮು ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕಟಿಯುತ್ತಿತ್ತು. 
ದ್ಸೈರ್ಯ ತಂದುಕೊಂಡು ಕೇಳಿಯೇ ಬಿಟ್ಟ. 

“ ನೀನೂ ತಂದೆಯವರೂ ಮೊದಲಿನ ಹಾಗೆ ಒಂದಾಗುವುದಕ್ಕೆ 
ಸಾಧ್ಯವಿಲ್ಲವೇ ರಾಜಾ. '' 

" ಈ ಜನ್ಮದಲ್ಲಿ ಸಾಧ್ಯವಿಲ್ಲ.” 

ಅವನು ಹೇಳಿದ ರೀತಿಯಲ್ಲಿ ಮಾತನ್ನು ಮುಂದುವರಿಸಲಿಕ್ಕೆ ಯಾರಿಗೂ 
ಥೈೈರ್ಯವಾಗಲಿಲ್ಲ. ರಾಜ ಹೊತ್ತಾಯಿತೆಂದು ಮನೆಗೆ ಹೊರಟು ನಿಲ್ಲುತ್ತಲು 
ದೇವದಾಸ “ಮನೆ ಕಡೆ ಯಾವಾಗ ಬರುತ್ತೀ?'' ಎಂದ. 


“ ಬರುತ್ತೇನೆ. ” 

“ ನೀನು ಬರದಿದ್ದರೆ ನಾನು ಬರಬಹುದೇ? '' 

4 ಬೇಡ ಅಂದವರು ಯಾರು?)'' 

“ ಸೀತಾರಾಮು ಸಿನ್ನಮನೆ ತೋರಿಸುವುದಕ್ಕೆ ಒಪ್ಪಲಿಲ್ಲ ಅದಕ್ಕೋಸ್ಫರ 
ಕೇಳಿದೆ. 3 


ತನ್ನ ಉಗ್ರ ಶಾಸನದಿಂದ ಗೆಳೆಯರಿಗೆ ಎಷ್ಟು ನೋವಾಯಿತೆಂಬುದರ 
ಅರಿವು ರಾಜನಿಗಾಯಿತು. ಆದರೆ--ವಿಧಿಯಿಲ್ಲ.. ಅವರ ನೋವು ತನ್ನ 
10 


೧೧೪ ನಟಸಾರ್ವಭೌಮ 


ನೋವಲ್ಲನೇ? ಎಂದುಕೊಂಡು ಕಾಲೆಳೆದುಕೊಂಡು ಮನೆಯ ಕಡೆ 
ಹೊರಟೇಬಿಟ್ಟ. 


ವಿಶ್ವಸಾಹಸನಾದರೂ ಮಾಡಿ ತುಜೆಮಕ್ಕಳನ್ನು ಮತ್ತೆ ಕೂಡಿಸ 
ಬೇಕೆಂಬ ಆಸೆ. ಸೀತ.ರಾಮು ಮನಸ್ಸಿನಲ್ಲಿ ದೃಢವಾಗಿ ನಿಂತುಬಿಟ್ಟಿತು. 
ಇದರಿಂದ ರಾಜನಿಗೆ ಕೋಪಬರಬಹ.ದು. ತಮ್ಮ ಸ್ನೇಹಕ್ಸೇ ಈ ಪ್ರಯತ್ನ 
ಕೊಡಲಿಯಾಗಿ ಪರಿಣಮಿಸಬಹುದು. ಏನಾದರೂ ಚಿಂತೆಯಿಲ್ಲ. ಒಡೆ 
ದಿರುವ ಅವರ ಸಂಸಾರವನ್ನು ಮತ್ತೆ ಒಂದುಗೂಡಿಸಲೇಬೇಕೆಂದು ನಿರ್ಧರಿಸಿದ. 


ಇದೇ ನಿರ್ಧಾರ ನೀಲನ ಮನಸ್ಸಿಗೂ ಹೊಳೆದಿತ್ತು. ಇಸ್ಟೆಲ್ಲ 
ಅನರ್ಥಕ್ಕೆ ತಾನೇ ಕಾರಣಳೆಂದು ಅನಳು ನಂಬಿದ್ದಳು. ರಾಜ ತನ್ನ 
ಮನೆಬಿಟ್ಟು ಹೋದ ಮಾರನೆಯ ದಿವಸ ಅವನಿಗೆ ನಿಂಗನ ಕ್ಸೈಯಲ್ಲಿ ಹೇಳಿ 
ಕಳಿಸಿದ್ದಳು. "ರಾಜಪ್ಪೋರು ಮನೆ ಬುಟ್ಟು ಬಿಟ್ಟು ಒಂಟೋಗಿ ಬಿಟ್ರಿಂತವ್ವಾ 
ಎಂದು ಅವನು ಸುದ್ದಿ ತಂದಿದ್ದ. ತಂಬೆಮಕ್ಕಳನ್ನು ತಾನೇ ಅಗಲಿಸಿ 
ದಂತಾಯಿತಲ್ಲಾ ಎಂದು ಹಲುಬಿದಳು. “ಏನಾದರೂ ಮಾಡಿ ಅವರನ್ನು 
ಒಂದುಗೂಡಿಸಬೇಕು. '' ಎಂದು ಸಂಕಲ್ಪಮಾಡಿದಳು. 


ತನ್ನ ರಾಜ ತನ್ನ ವಿಷಯದಲ್ಲಿ ತಪ್ಪು ತಿಳಿಯುವಂತಾಯಿತಲ್ಲಾ 
ಎಂಬುದೇ ಅನಳ ಕೊರಗು. ಆಚಾರ್ಯರಿಗೆ ಅವಳು ಮೋಸಮಾಡಿದ್ದಳು 
ನಿಜ ಆದರೆ ರಾಜನಿಗೆ ಅನಳ. ಮೋಸಮಾಡಲಿಲ್ಲ. ರಾಜ, ಆಚಾರ್ಯರು 
ತಂದೆಮಕ್ಕಳೆಂದು ಗೊತ್ತಾಗಿದ್ದರೆ ಇಸ ಗೊತ್ತಾಗಿದ್ದರೆ ಇಷ್ಟೆಲ್ಲಾ ಅನರ್ಥ 
ಸಂಭವಿಸುತ್ತಲೇ ಇರಲಿಲ್ಲ ರಾಜನ ಪ್ರೇಮವಂತೂ ತನ್ನ ಪಾಲಿಗೆ 
ಕನಸಾಯಿತೆಂಬುದನ್ನು ಅರಿತಳು. ಅದರೆ ಸತ್ಯ ಅವರಿಗೆ ಗೊತ್ತಾಗಬೇಕು. 
ತನ್ನ ನಿಷ್ಪಲ್ಮಷ ಮನಸ್ಸಿನ ಪರಿಚಯ ಅವನಿಗಾಗಬೇಕೆಂದು ಅವಳ ಆಸೆ. 
ಅವನ ನವಪಲ್ಲವದಂತಹ ಮನಸ್ಸು ಇದರಿಂದ ಸೊರಗಬಾರದು. ಅದು 
ಕಲೆಯ ವಸಂತವನ. ಅದನ್ನು ಶಿಶಿರ ಪ್ರವೇಶಿಸಿ ಸ್ಮಶಾನವನ್ನಾಗಿಸಕೂಡದು 
ಎಂದು ಅವಳ ಬಯಕೆ. 


ಸೀತಾರಾಮು ಸುಮ್ಮನೆ ಕೂಡಲಿಲ್ಲ. ಸಮಯವನ್ನು ಸಾಧಿಸಿ ನರಸಿಂ 
ಹಾಚಾರ್ಯರ ಭೆಟ್ಟಿಯಾದ. ಆಚಾರ್ಯರು ಬಾಯಿತುಂಬ ಮಾತನಃಡಿ 


ನಿಬಸಾರ್ನ ಭಾವು ೧೧೫ 


ದರು. ಉಪಚಾರಕ್ಕೆ ಏನೂ ಕೊರತೆ ತರಲಿಲ್ಲ. ಆದರೆ ಮುಖ್ಯ ನಿಷಯದ 
ಪ್ರಸ್ತಾಪ ಮಾತ್ರ ಎತ್ತ ಲಿಲ್ಲ. 

“ರಾಜ ಮಾಡಿದ ಅಸರಾಧನೇನೂ ಆಚಾರ್ರೇ” ಎಂದು ತಿರುಮಲ 
ಕೇಳಿದ. 


ಅದೊಂದು ಪ್ರಶ್ನೆ ಕೇಳಬೇಡ” ಎಂದವರು. ಖಡಾಖಂಡಿತವಾಗಿ 
ನುಡಿದರು. ಆ ಪ್ರಶ್ನೆಗೆ ಬಡಪೆಟ್ಟಿಗೆ ರಾಜನಿಂದಲೂ ಉತ್ತರ ದೊರೆಯು 
ತರಲಿಲ್ಲ. ಇದರ ಚಿದಂಬರ ರಹಸ್ಯ ನೇನಿರಬಹುದೆಂದು ಸೀತ:ರಾಮು 
ಯೋಚಿಸಿ ಒಂದು ದಿನಸ ಆಚಾರ್ಯರು ಮನೆಯಲ್ಲಿಲ್ಲದ ಹೊತ್ತಿ ನಲ್ಲಿ ಬಂದು 
ಜೀವಕ್ಸನೊಂದಿಗೆ ಪ್ರಸ್ತಾಪಿಸಿದ ಅಂದಿನ ರಾತ್ರಿ ರಾಜ ಮನೆಗೆ ಬಂದು 
ಹೆಂಡಕಿಯನ್ನು ಕರೆದುಕೊಂಡು ಹೋದದ್ದು, ಅವನು ಹೋದ ಮೇಲೆ 
ಬಂದ ಆಚಾರ್ಯರು ಮಗನನ್ನು ಹಿಂದಕ್ರೆ ಕರೆತರಲು ಒಪ್ಪದಿದ್ದದ್ದು ಎರಡು 
ವಿಷಯಗಳನ್ನು ಸವಿಸ್ತಾರವಾಗಿ ಜೀವಕ್ಕ ಹೇಳಿದಳು. ರಹಸ್ಯ ಭೇದನ 
ಅವಳಿಂದಲೂ ಸಾಧ್ಯವಾಗಲಿಲ್ಲ. ಸೀತಾರಾಮುನನ್ನು ಗೋಗರೆದು ಜೀವಕ್ಕ 
ರಾಜನ ಮನೆಯ ಪತ್ತೆಯನ್ನು ತಿಳಿದುಕೊಂಡಳು. “ರಾಜ ಎಷ್ಟು ಕೇಳಿದರೂ 
ಮನೆಯ ಗುರುತು ನೀನು ಹೇಳಿದೆ ಎಂದು ಹೇಳುವುದಿಲ್ಲಪ್ಪಾ. ಹೆದರ 
ಬೇಡ” ಎಂದು ಧೈರ್ಯವನ್ನಿತ್ತಳು. 


ರಾಜ ಗುರುಗಳ ಮನೆಗೆ ಬರಬಹುದೆಂದು ಥೀಲಾ ಆಶಿಸಿದಳು. 
ದಿವಸದಿವಸಗಳು ಕಾದರೂ ಅನನು ಅಲ್ಲಿಗೂ ಬರಲಿಲ್ಲ. ಒಂದು ದಿನ 
ಧೈರ್ಯಮಾಡಿ ಗುರುಗಳನ್ನೇ ಕೇಳಿದಳು. ತಮಗೆ ಗೊತ್ತಿಲ್ಲವೆಂದು 
ಅನರೂ ಹೇಳಿಬಿಟ್ಟರು. ರಾಜ ಏನಾದನೆಬುದು ಗುರುಗಳಿಗೂ ಸಮಸ್ಯೆ 
ಯಾಗಿತ್ತು. ಅವನು ಪಾಠಕ್ಕೆ ಬರುವುದನ್ನೇ ನಿಲ್ಲಿಸಿಬಿಟ್ಟಿದ್ದ. ಯೂನಿಯನ್‌ 
ಪತ್ತೆ ಹಚ್ಚಿ ಅಲ್ಲಿಗೆ ತಾನೇ ಎರಡುಮೂರು ಸಲ ಹೋಗಿಬಂದಳು. ಅದರ 
ಬಾಗಿಲಿಗೆ ಯಾವಾಗಲೂ ಬೀಗಮುದ್ರೆ ಹಾಕಿದ್ದುದನ್ನು ಕಂಡು ನಿರಾಶಳಾದಳು. 
ಅವಳ ಈ ಅನ್ರೈನಣಿ ಅವಳ ತಾಯಿಗೆ ಬೇಡವಾಗಿತ್ತು. 4 ಯಣ ಹರಿದು 
ಹೋಯಿತು. ಇನ್ನೇಕೆ ಅದರ ಪಂಚಾಯಿತಿ'' ಎಂದು ಅವಳು ತೀರ್ಮಾನ 
ಕೊಟ್ಟಿದ್ದಳು. ರಾಜನ ಮಾತೆಂದರೆ ತಾಯಿ ಕಿಡಿಕೆಡಿಯಾಗುತ್ತಿದ್ದಳು. 





೧೬ 


ಪ್ರಿನ್ಸಿಪಾಲರ ಸರಿಚಯ ಕಾಗದ ಬಹಳ ಕೆಲಸಮಾಡಿತು. ರೆಸಿಡೆನ್ಸಿ 
ಆಫೀಸಿನಲ್ಲಿ ಅದರ ಬಲದಿಂದ ರಾಜನಿಗೆ ಪ್ರವೇಶ ಸಿಕ್ಕಿತು. ಮ್ಯಾನೇಜರು 
ನಿಶ್ವಾಸದಿಂದ ಮಾತನಾಡಿಸಿದರು. 

“ ನೀವು ಎಷ್ಟು ಸಂಬಳ ನಿರೀಕ್ಸಿ ಸುತ್ತೀರಿ? ೨3 

“ ನೀವು ಕೊಟ್ಟಷ್ಟು. ಕ 

4 ವಿದ್ಯಾಭ್ಯಾ ಸವನ್ನೇತಕ್ಕೆ ಮುಂದುವರಿಸಲಿಲ್ಲ? '' 

“ಏನೊ ಮನೆಯ ತಾಪತ್ರಯ, ಸಾಧ್ಯವಿಲ್ಲ.” 

“ ನಿಮ್ಮಂತಹವರಿಗೆ ಹೀಗಾದ್ದು ತುಂಬ ವಿಷಾದ್ಕ ಪ್ರಿನ್ಸಿಪಾಲರು 
ಬಹಳ ಚೆನ್ನಾಗಿ ಬರೆದಿದ್ದಾ ಶ್ರಿ 


« ನನ್ನ ಕಂಡರೆ ಅವರಿಗೆ ತುಂಬ ವಿಶ್ವಾಸ.” 

“ ನೀವು ಉತ್ತಮ ಕಲಾವಿದರೆಂದು ಅವರು ಬರೆಯುತ್ತಾರೆ. '' 

“ ಅವರ ವಿಶ್ವಾಸದ ಕುರುಹು”? 

« ಕಲಾವಿದರಾಗಿ ಈ ನಿರ್ಜೀವ ವೃತ್ತಿಯನ್ನೇತಕ್ಕೆ ಸೇರುವಿರಿ? » 

« ನನ್ನ ಕರ್ಮ.” 

(4 ಸದ್ಯಕ್ಕೆ ೬೦ ರೂ. ಕೊಡಲಾಗುತ್ತದೆ. ಸಾಕೋ? 

“ ನಾನು ಭಿಕ್ಷುಕ. ಆ ಪ್ರಶ್ನೆಯೇ ಬರುವುದಿಲ್ಲ. ” 

4 ಹಾಗೆ ತಿಳಿದುಕೊಳ್ಳ ಬೇಡಿ, ರಾಜಾಚಾರ್‌. ನಾನು ಈ ಸ್ಥಾನಕ್ಕೆ 
ಬಂದಿರುವುದೂ ಪ್ರಿನ್ಸಿಪಾಲ್‌ ಸಾಹೇಬರವರ ಕೃಪಾವಿಶೇಷದಿಂದ. 2 

“ ನೀವು ಕಾಲೇಜಿನಲ್ಲಿ ಅವರ ವಿದ್ಯಾರ್ಥಿಯಾಗಿದ್ದಿರಾ? 

(( ಇದ್ದೆ. ೨» 

« ನೋಡಿ, ಈ ಬಾಳು ನೀರಸವಾಗುವುಡೆದಿದ್ದೆ. ಕಪ್ಪು ಮೋಡಗಳ 
ಮೇಲೆ ಬೆಳ್ಳಿಯ ಬೆಳಕು ಬಿತ್ತರಿಸಿದಂತಾಯಿತು, ನಿಮ್ಮ ಪರಿಚಯವಾದದ್ದು.” 


« ನಿಮಗೆ ನನ್ನ ಕೈಯಲ್ಲಿ ನಿನು ಸಾಧ್ಯವೋ ಅದನ್ನು ನಾನು 
ಣಗ ಸಗ ಇಗೆ ಂಸೆ ೫ 


ನಟಸಾರ್ವಭೌಮ ೧೧೭ 


“ ನಿಮ್ಮಲ್ಲಿ ಮುಚ್ಚುಮರೆಯೇಕೆ? ನಾನಿಲ್ಲಿ ಬಹಳ ಕಾಲ ನಿಲ್ಲಲಾರೆ. 
ಕಲೆ ಒಂದೇಸಮನೆ ನನ್ನನ್ನು ಕರೆಯುತ್ತಿದೆ. ಹೆಗಲೂ ರಾತ್ರಿ ನನಗೆ 
ಅದೇ ಧ್ಯಾನ. '' 

“ ನಿಮ್ಮ ಮನಸ್ಸಿನ ಪ್ರವೃತ್ತಿಯನ್ನು ನೀವು ಅನುಸರಿಸಲೆಂದು 
ನನ್ನದೂ ಆಸೆ. ನಿಮಗೆ ಬೇಕಾದಾಗ ಬಿಟ್ಟು ಹೋಗಬಹುದು. '' 

( ಮಹೋಪಕಾರವಾಯಿತು. ?' 

ಗಂಡನಿಗೆ ಕೆಲಸ ಸಿಕ್ಕಿದ ಸಂಗತಿ ಕೇಳಿ ಸೀತಮ್ಮ ಹಿಗ್ಗಿ, ದೇವರಿಗೆ 
ತುಪ್ಪದ ದೀಪ ಹಚ್ಚಿಟ್ಟಳು. ಕೆಲಸ ಸಿಕ್ಕಿದ್ದು ಒಂದು ಭಾಗದಲ್ಲಿ 
ಸಂತೋಷವಾದಕ್ಕೆ ನಾಟಕ ಜೀವನ ತನ್ಪಿದ್ದು ತೊಂಭತ್ತೊಂಭತ್ತು ಭಾಗದ 
ಸಂತೋಷವಾಗಿತ್ತು. ಗಂಡನ ತಲೆಯನ್ನು ನೇವರಿಸುತ್ತಾ “ ಒಂದು ಸುದ್ದಿ 
ಇಡೆ * ಎಂದಳು. 

ಸಿವ ?೫ 

ಮಧ್ಯಾಹ್ನ ಜೀವಕ್ಕ ಬಂದಿದ್ದರು. ೨೨ 

“ ಹಾ! ಅವಳಿಗೆ ಮನೆ ಯಾರು ತೋರಿಸಿದರು? ?' 

“ ಅದನ್ನು ಅವರು ಹೇಳಲಿಲ್ಲ. ತಿಳಿದುಕೊಳ್ಳ ಬೇಕೆಂದು ಎಷ್ಟೋ 
ಪ್ರಯತ್ನಿಸಿದೆ ಸಫಲವಾಗಲಿಲ್ಲ. ?' 

“ ಏನಂತೆ ಸಮಾಚಾರ??? 

“ ಹಾಲಿನಂತಹ ಸಂಸಾರ ಒಡೆದುಹೋಯಿತಲ್ಲಾ ಎಂದು ಕಣ್ಣೀರು 
ಹಾಕಿಕೊಂಡರು. '' 

4 ಅಥಿವಾರ್ಯ- ಏನುಮಾಡುವುದು? ?' 

“ ನನಗೆ ಔಷಧ ತಂದು ಕೊಟ್ಟಿದ್ದಾರೆ. ನೋನು ಬಂದರೆ ಖಂಡಿತ 
ಹೇಳಿ ಕಳುಹಿಸು ಎಂದು ಹೇಳಿದರು. '? 

4 ಅಣ್ಣ ಹೇಗಿದ್ದಾರಂತೆ?'' 

“ಬಹಳ ತೆಗೆದುಹೋಗಿದ್ದಾ ರಂತೆ. ನಿಮ್ಮದೇ ಮನೋರೋಗನಂತೆ.” 

$$ ಮುಖ್ಯ ನಾನು ಪಾಟಿ. '' 

 ಏನಾಯಿತ್ಕು ಈಗಲಾದರೂ ಹೇಳಲ್ಲವೆ? ” 


೧೬೮ ನಟಸಾರ್ವಭಳಮು 


4 ಈಗ ಬೇಡ ಸೀತಾ, ಒಂದಲ್ಲ ಒಂದು ದಿವಸ ಹೇಳುತ್ತೇನೆ. ' 

“ ಜೀವಕೃನನ್ನೂ ನೀವು ಹೋಗಿ ನೋಡುವುದಿಲ್ಲನೇ?'? 

" ಯಾರನ್ನೂ ನೋಡುವುದಿಲ್ಲ. '' 

“ ಅವರೇನು ಅಪರಾಧಮಾಡಿದರು. '' 

“ ಅಸರಾಧ ಯಾರದೂ ಅಲ್ಲ. ನನ್ನದು. ಅಗೋ, ಸೀತಾರಾಮು 
ಬರುತ್ತಿದ್ದಾನೆ. ನೀನು ಒಳಗೆ ಹೋಗು ಈ? 

ಸ ಬಾರಯ್ಯ, ತಿರುಗಾಡಿಕೊಂಡು ಬರೋಣ '' ಎಂದು ಸೀತಾರಾಮು 
ಕರೆದ ರಾಜ ಬಟ್ಟೆ ಹಾಕಿಕೊಂಡು ಅವನ ಜತೆ ಹೊರಟ. ರಾಜನಿಗೆ 
ಕೆಲಸ ಸಿಕ್ಸಿದ ಸಂಗತಿ ಕೇಳಿ ಸೀತಃರಾಮೂಗೆ ಹಡಿಸಲಾರದಷ್ಟು 
ಸಂತೋಷವಾಯಿತು. 

« ಈಚೆಗೆ ಗುರುಗಳನ್ನು ನೋಡಿದ್ದೆಯಾ ರಾಜಾ? 

“ ಇಲ್ಲ. ಆಕಡೆ ಹೋಗಿಲ್ಲ. ಹೇಗಿದ್ದಾರೆ? '' 

“ಚೆನ್ನಾಗಿದ್ದಾರೆ. ನಿನ್ನ ನೋಡಬೇಕೂಂತ ಬಹಳ ಬಯಸುತ್ತಿದ್ದಾರೆ.” 

“ ನನ್ನನ್ನು ಅವರು ಕ್ಷಮಿಸಬೇಕು ಮತ್ತು ಮರೆತುಬಿಡಬೇಕು. ” 

" ಅವರನ್ನೂ ದೂರಮಾಡಿ ಬಿಟ್ಟಿಯಾ? ಸ 

“ ಇಲ್ಲ ಸೀತಾರಾಮು, ದೂರಮಾಡಿಲ್ಲಾ, ದೂರವಾಗಿದ್ದೇನೆ.? 

“ ಇನ್ನೊಂದು ಮಾತು. ನೀನು ಕೋಪಿಸಿಕೊಳ್ಳ ವುದಿಲ್ಲವೆಂದು 
ಮಾತುಕೊಟ್ಟ ಹೇಳುತ್ತೇನೆ. ” 

“ ಹೇಳು. ನೀನೂ ಹೀಗೆ ಕೇಳಬೇಕೇ? ” 

« ಪ್ರಸಂಗ ಆಂತಹದು. ನೀನು ಮಾತುಕೊಡಬೇಕು. ಈ ವಿಷಯ 
ನಮ್ಮಿಬ್ಬರ. ಮಧುರಸ್ತೆ "ಹಕ್ಕೆ ಹುಳಿ ಹಿಂಡಕೂಡದು. ? 

| ಮಾತುಕೊಟ್ಟಿ ದ್ದೆ ಗೆ ಹೇಳು. ” 

ಸೀತಾರಾಮು ಕಿಸೆಯಿಂದ ಒಂದು ಕಾಗದ ತೆಗೆದು ರಾಜನ ಕೈಗಿತ್ತ. 
ಮೇಲ್ವಿಳಾಸ ಬರೆದಿರಲಿಲ್ಲ. ಒಡೆದು ನೋಡಿದ. ಮುಖ ವಿವರ್ಣವಾಯಿತು. 
ಓದಿಕೊಂಡು, ಪತ್ರವನ್ನು ಕಿಸೆ ಸೇರಿಸಿ ಮಾತನಾಡದೆ ಸೀತಾರಾಮು ಜತೆ 
ನಡೆದ. 


ನಟಸಾರ್ವಭೌಮ ಎ೧೪ 


“ ಓ್ಹಿದಿಕೊಂಡೆಯಾ? ” 

66 ಹೂ 33 

“ ಉತ್ತರವೇನು?” 

ಇವಳು ನಿನಗೆ ಯಾವಾಗ ಸಿಕ್ಕಿದ್ದಳು? ? 

“ ಗುರುಗಳ ಮನೆಗೆ ಹೋಗಿದ್ದೆ. ಅಲ್ಲಿಗೆ ಬಂದಿದ್ದಳು. ನಿನ್ನ 
ಮಾತೇ ಹೊರಟತ್ತು. ಖಂಡಿತ ಮನೆಗೆ ಬಂದು ಹೋಗಬೇಕೆಂದು 
ಹೇಳಿದಳು. ” 

p ಹೋಗಿದ್ದೆ ಯಾಗಿ” 

| ಹೋಗಿದ್ದೆ. 4 

“ ಏನು ಹೇಳಿದಳು? ? 

“ ಒಮ್ಮೆ ನಿನ್ನನ್ನು ಕರೆತರಬೇಕೆಂದು ಬೇಡಿಕೊಂಡಳು. ? 

K ಅದಕ್ಕೆ ನೀನೇನು ಹೇಳಿದೆ? ? 

ಅವಳ ದುಃಖವನ್ನು ನೋಡಲಾರದೆ ಆಗಲೆಂದೆ. ಈ ಕಾಗದ 
ಬರೆದುಕೊಟ್ಟಳು. 

“ ಇದೊಂದು ವಿಷಯ ಕ್ಷಮಿಸು ಸೀತಾರಾಮು. ಅವಳನ್ನು ನಾನು 
ನೋಡುವುದಕ್ಕಾಗುವುದಿಲ್ಲ. ” 

4 ನನಗೋಸ್ಪರ ದಯೆಯಿಟ್ಟು ದೊಡ್ಡ ಮನಸ್ಸು ಮಾಡು. ಹೆಣ್ಣು 
ಜೀವ--ಬಹಳ ನೊಂದಿದೆ. ? 

ಅದೆಲ್ಲಾ ಸೋಗು.” 

4 ಸೋಗಲ್ಲ ರಾಜಣ್ಣ. ಸೋಗಿಗೂ ಕರುಳಿನಕೂಗಿಗೂ ಅಂತರವನ್ನು 
ಕಾಣದಷ್ಟು ಮೂಢನಲ್ಲ ನಾನು. ? 

“ ಇನ್ನೇನು ಹೇಳಿದಳು? ? 

“ ಏನು ಹೇಳುತ್ತಾಳೆ ಸಾಪ!” 

“ಅವಳನ್ನು ನಾನು ನೋಡುವುದಕ್ಕೆ ಸಾಧ್ಯವಿಲ್ಲ ಸೀತಾರಾಮೂ. 
ಇನ್ನೊಮ್ಮೆ ಕಂಡರೆ ಹೇಳಿಬಿಡು. ದಯೆಯಿಟ್ಟು ನನ್ನ ಮನೆ ಪರಿಚಯವನ್ನು 
ಮಾತ್ರ ಅವಳಿಗೆ ಹೇಳಬೇಡ. ” 


೧೨ರಿ ನಟಸಾರ್ವಭೌಮ 


“ಊಉಂಟೀ?9?? 

“ ಅವಳ ಸ್ನೇಹದ ವಿಷಯ ನಿಮ್ಮೆಲ್ಲರಲ್ಲಿಯೂ ಮರೆಮಾಚಿದೆ. » 

“ ಚಿಂತೆಯಿಲ್ಲ ರಾಜ್ಕಾ ಅದೇನು ಊರಿಗೆ ಡಂಗುರ ಸಾರುವ 
ವಿಷಯವಲ್ಲ. ” 

“ ಅವಳೇನೋ ಆ ದೂಷಿತ ಜಾತಿಯಲ್ಲಿ ಹುಟ್ಟಿ ದಳು. ಆದರೆ ಅವಳ 
ವೃತ್ತಿ ಜಾತಿಯ ರೀತಿಯನ್ನು ಅನುಸರಿಸ ಲಿಲ್ಲ. ಮನಸ್ಸು ಸ್ಪಟಕದಂತಿತ್ತು. 
ಕಲೆಯ ದಿವ್ಯಕಳೆ ಅವಳಲ್ಲಿ. ಮೂರ್ತೀಭವಿಸಿತ್ತು. ” 

KK ¥, ಅಂತಹವಳನ್ನು ನೋಡುವುದೂ ನಿನಗೆ ಬೇಡವಾಗಿದೆಯೇ? ” 

« ಆಗಿದೆ. ? 

“ ಆಗಿಲ್ಲ ರಾಜಣ್ಣ. ನಿನಗೆ ನೀನು ನಂಚನೆಮಾಡಿಕೊಳ್ಳುತ್ತಿರುವೆ. 
ನಿನ್ನನ್ನು ನೋಡಲು ಅವಳು ಹೇಗೆ ಹಂಬಲಿಸುತ್ತಿದ್ದಾ ಳೆಯೋ ಹಾಗೆ 
ಅವಳನ್ನು ನೋಡಲು ನೀನೂ ಹೆಂಬಲಿಸುತ್ತಿದ್ದೀ. `ಆದಕಿ ನೋಡಕೂಡ 
ದೆಂಮ ಪ್ರತಿಜ್ಞೆ ಮಾಡಿದ್ದೀ. ಅದಕ್ಕೆ ಭುಗಬರಕೂಡಡೆದು ಸಾಹೆಸ 
ಪಡುತ್ತಿದ್ದೀ. ( 

“ ನೀನು ಹೇಳಿದ್ದು ನಿಜ.” 

“ಒಮ್ಮೆ ನೋಡಿಬಿಟ್ಟು ಮನಸ್ಸಿನ ಮೋಡವನ್ನು ಚದರಿಸಿಕೊಳ್ಳು ವುದು 
ವಿವೇಕದ ಲಕ್ಷಣ. ” 

` ನನ್ನಲ್ಲಿ ವಿಶೇಷವೇನೂ ಉಳಿದಿಲ್ಲ ಸೀತಾರಾಮು. ಒಂದು ಯಂತ್ರ 
ದಂತೆ ಚಲಿಸುತ್ತಿದ್ದೇನೆ. » 

“ ನಾನೀಗ ನಿನ್ನನ್ನು ಬಿಟ್ಟು ಹೋಗುತ್ತೇನೆ. ನೀನು ಆಕೆಯನ್ನು 
ನೋಡಿ ಮನೆಗೆ ಹೋಗಬೇಕು. ? 

ರಾಜ ಆಗಲೆಂದು ಹೇಳಲೇಬೇಕಾಯಿತು. 

ಸೀತಾರಾಮು ಹೋದಮೇಲೆ ಅವನನನ್ನು ಹೋಗಗೊಡಬಾರದಾಗಿತ್ತೆಂದು 
ರಾಜ ಚಿಂತಿಸಿದ. ತನ್ನ ಮನಸ್ಸಿನಲ್ಲಿ ಸುಪ್ತವಾಗಿದ್ದ ಆಸೆಯನ್ನು ಕೆರಳಿಸಿ 
ಅವನು ಹೋಗಿಬಿಟ್ಟಿದ್ದ. " ನೀನು ಮಾಡುತ್ತಿರುವುದು ಆತ್ಮನಂಚನೆ' 
ಎಂದು ಅವನು ಹೇಳಿದ ಮಾತು ಮನಸ್ಸನ್ನು ಚುಚ್ಛಿತ್ತು. "ಅವನು 


ನಟಸಾರ್ವಭಳಿಮ ೧ಿ೨೧ 


ಹೇಳಿದ್ದು ಸತ್ಯ--ಸತ್ಯವಾಡಿದನೆಂದು ಅನನ ಮೇಲೆ ಕೋಪಿಸಿಕೊಳ್ಳ ರೇ. ? 
ತನ್ನ ಹೇಡಿತನವನ್ನು ನೆನೆದು ತನಗೆ ನಾಚಿಕೆಯಾಯಿತು. "ಅವಳನ್ನು 
ಮನಸ್ಸಿನಿಂದ ಪೂರ್ಣವಾಗಿ ದೂರಮಾಡಿದ್ದೇನೆ. ಇನ್ನು ನೋಡಿದರೇನು 
ಮಾತನಾಡಿದರೇನು? ಇನ್ನು ಅವಳ: ನನ್ನ ನೀಲನಲ್ಲ-ಯಾವಳೋ 
ಪರಿಚಯಸ್ಥ ಳು. ನನ್ನ ಜೀವನ ಅವಳ ಹೃದಯವನ್ನು ದಾಟಿ ಹೊರಗೆ 
ಹೋಗಿದೆ--_ ಇನ್ನು ಏತರ ಶಂಕೆ-.ಏತರ ಭಯ' ಎಂಬ ಧೈರ್ಯವಾಯಿತು. 


ರಾಜನಿಗೆ ನೀಲನನ್ನೊಮ್ಮೆ ಕೊನೆಯ ಸಲ ನೋಡಬೇಕೆಂಬ 
ಕುತೂಹಲವೂ ಇತ್ತು. ಅಂದಿನ ಘಟನೆಯಲ್ಲಿ ಅವಳ ಪಾತ್ರವನ್ನು 
ಸರಿಯಾಗರಿತುಕೊಳ್ಳ ಬೇಕೆಂಬ ಚಪಲ. ಅಂತೂ ಇಂತೂ ಕಾಲೆಳೆದುಕೊಂಡು 
ಬಂದು ಅವನನ್ನು ನೀಲನ ಮನೆಯ ಹತ್ತಿರ ಬಿಟ್ಟಿತು. 


ರಾಜ ಹೋಗಿ ತೊಟ್ಟಿ ಯಲ್ಲಿ ಕುಳಿತ. ಅವನನ್ನು ಕಂಡ ಗಂಗಾಧರ 
ಅಕ್ಕನಿಗೆ ಸುದ್ದಿಯನ್ನು ಮುಟ್ಟಿಸಿದ. ನೀಲಾ ಇದ್ದಂತೆಯೇ ಹೊರಗೆ 
ಬಂದಳು. ಎಂದಿನ ಓರಣವಿಲ್ಲ ಅಲಂಕಾರನಿಲ್ಲ ತಲೆಗೆ ಒಂದು ಚೂರು 
ಹೂವು ಕೂಡಾ ಇಲ್ಲ. ಕೆದರಿದ್ದ ತಲೆ ಬಾಚಣಿಗೆಯನ್ನೂ ಕಂಡಿರಲಿಲ್ಲ. 
ವಿನಯದಿಂದ “ ಒಳಗೆ ಬನ್ನಿ” ಎಂದು ಕರೆದಳು. 

“ನಾನು ಬೇಗ ಹೋಗಬೇಕಾಗಿದೆ. ಇಲ್ಲೇ ಕುಳಿತು ಮಾತಾಡೋಣ.” 

a ದಯವಿಟ್ಟು ಬನ್ನಿ” ಎಂದಳು. ಅವಳ ದೈನ್ಯ, ಅವಳಿದ್ದ ಸ್ಥಿತಿ 
ಅವನ ಕಾಠಿಣ್ಯವನ್ನು ಕರಗಿಸಿತು. ಒಳಗೆ ಹೋಗಿ ಸೋಫಾದ ಮೇಲೆ 
ಕುಳಿತ. ಸ್ವಲ್ಪ ಹೊತ್ತು ನೀರವ. ಒಬ್ಬರನ್ನೊಬ್ಬರು ಕಂಡು ಮಾತನಾಡ 
ಬೇಕೆಂದು ಹಾಕೈಸುತ್ತಿದ್ದ ಎರಡು ಜೀವಗಳೂ ಎದುರು ಬದುರು ನಿಂತಾಗ 
ಮಾತಿಲ್ಲದೆ ಮೌನವ್ರತವನ್ನು ಧರಿಸಿದವು. ರಾಜನೇ ಮಾತು ತೆಗೆದ; 
ಏಕೆ ಹೀಗಿದ್ದೀ! ಮೈಯಲ್ಲಿ ಸರಿಯಿಲ್ಲವೇ? ” 

“ ಇಲ್ಲದೆ ಏನು?” 

“ ನಿನ್ನನ್ನು ನೋಡಿದರೆ ತಿಂಗಳುಗಟ್ಟಲೆ ಕಾಹಿಲೆಬಿದ್ದು ಎದ್ದು ಬಂದ 
ಹಾಗಿದೆ. ? 


" ನೀವು ಚೆನ್ನಾಗಿದ್ದೀರಾ? ಏಕಿಷ್ಟು ಬಡನಾಗಿದ್ದೀರಿ?? 


೧೨೨ ನಟಿಸಾರ್ವಭೌಮ 


ಇಬ್ಬರೂ ತಾವು ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ನಿರೀಕ್ಷ ಸಲಿಲ್ಲ. 
ಉತ್ತರವೇನೆಂದು ಅವರಿಗೆ ತಿಳಿದೇ ಇತ್ತು. 

“ ಒಂದು ಸಲವಾದರೂ ಈ ಕಡೆ ಬರುವುದಕ್ಕೆ ಪುರಸತ್ತಾ ಗಲಿಲ್ಲವೇ?” 

4 ಪ್ರರಸತ್ತಿಗೇನು ಕೊರತೆ. ಮನಸ್ಸುಗಲಿಲ್ಲ.? 

ನಾನು ಮಾಡಿದ ಅಂತಹ ಅಸರಾಧವೇನು? ” 

“ ಅಪರಾಧವೇ ?--ಏನೆಂದು ಹೇಳಲಿ. ” 

" ನಾನು ಅಪರಾಧಿನಿ ನಿಜ ಆದರೆ ನನ್ನ ಹೇಳಿಕೆಗೂ ಒಂದವಕಾಶ 
ಬೇಡವೇ? 

“ ಅದಕ್ಕೆ ಬಂದಿದ್ದೇನಲ್ಲಾ. ? 

“ ನಾನು ಸೀತಾರಾಮಯ್ಯಂಗಾರ್ಯರ ಕಾಲುಹಿಡಿದು ಬೇಡಿಕೊಳ್ಳುವ 
ಹೊತ್ತಿಗೆ. ? 

“ ಇರಬಹುದು. ನಾನೂ ಬಂದದ್ದೂ ಅನನಿಗೋಸ್ಪರನೇ? ” 

“ ನನ್ನ ಗೋಸ್ಪರವಲ್ಲ. ” 

DD 

" ಹೂವಿನಂತಹ ನಿಮ್ಮ ಮನಸ್ಸು ಎಷ್ಟು ಕಠಿಣವಾಗಿ ಬಿಟ್ಟಿದೆ. ನನ್ನ 
ಸಲುವಾಗಿಯಲ್ಲ. ನಿಮ್ಮ ಸಲುವಾಗಿ ಬೇಡಿಕೊಳ್ಳು ತ್ತೇನೆ ಮನಸ್ಸನ್ನು 
ಹೀಗೆ ಕಲ್ಲು ಮಾಡಿಕೊಳ್ಳ ಬೇಡಿ. 

" ಅದರ ಯೋಗಕ್ಷೇಮ ನಿನಗೆ ಸಂಬಂಧಿಸಿದ್ದಲ್ಲ. ” 

“ ಹಾಗೆ ಹೇಳುವವರು ಯಾರು? ? 

( ನಾನು. » 

" ನಿಮಗೆ ಹೇಳುವ ಅಧಿಕಾರವಿಲ್ಲ. ನನ್ನ ಭಕ್ತೆ, ಪ್ರೇಮವನ್ನು 
ಯಾರೂ ಅಳಿಸಲಾರರು. ” 

4 ಇಂತಹ ಜ್ಞಾನಿ ನೀನು ನನಗೇಕೆ ಮೋಸಮಾಡಿದೆ. ನಾನು ನಿನಗೆ 
ಮಾಡಿದ ಅನ್ಯಾಯವಾದರೂ ನಿವು 


“ ನಾನು ಮಾಡಿದ ಮೋಸವೇನು? ನನ್ನ ಸಂಸಾರ ಬೇರೊಬ್ಬರು 
ನಡಸುತ್ತಿ ದ್ಹಾರೆಂದು ನಾನು ಹೇಳಿರಲಿಲ್ಲವೇ. ಎಲ್ಲವನ್ನೂ ಬಿಟ್ಟು ನಿಮ್ಮ 
ಜತೆಯಲ್ಲಿ ಬರಲು ನಾನು ಸಿದ್ದಳಾಗಿರಲಿಲ್ಲವೇ? ” 


ನಟಸಾರ್ವಭೌಮ ೧೨೩ 


ಆ ಧಣಿ ಯಾರೆಂದು ಏಕೆ ಹೇಳಲಿಲ್ಲ? ” 
| ಹೆಣ್ಣು, ಸೂಳೆಯಾದರೂ ನಾಚಿಕೆ ಆ ಜನ್ಮದ ಹುಟ್ಟುಗುಣ. ಸ 


“ ತಂದೆ ಮಕ್ಕಳ ಸಂಬಂಧಮಾಡಬಾರದೆಂಬ ನೀತಿ ಹುಟ್ಟುಗುಣ 
ವಲ್ಲವೋ?? 

« ತಂದೆ ಮಕ್ಕಳೆಂದು ನನಗೆ ಗೊತ್ತಿರಲಿಲ್ಲ. ಗೊತ್ತಿದ್ದರೆ ಈ ಪ್ರಸಂಗ 
ಇಷ್ಟು ದೂರ ಬೆಳೆಯುತ್ತಲೇ ಇರಲಿಲ್ಲ. ” 

“ ಸತ್ಯವನ್ನು ಹೇಳುತ್ತಿದ್ದೀಯಾ?? 

“ ಅಹೊತ್ತು ನೀವು ಒಬ್ಬರನ್ನೊಬ್ಬರು ಸಂಧಿಸಿದಾಗಲೇ ನನಗೆ ಗೊತ್ತಾ 
ದದ್ದು. ಇದು ಸತ್ಯ-ಈಶ್ವರ ಸತ್ಯವಾಗಿಯೂ ಸಚ? 

ಕಣ್ಣೀರು ತುಂಬಿದ ಮುಗೆ ಯನ್ನು ರಾಜ ನೋಡಿದ. ಕಾಠಿಣ್ಯ 
ಕನಿಕರಕ್ಕೆ ಎಡೆಗೊಟ್ಟತು. ಅವಳೂ ನೊಂದಿದ್ದಳು. ಚೆಂತಾತಸದಲ್ಲಿ ಬೆಂದು 
ಪರಿಶುದ್ಧಳಾಗಿದ್ದಳು. ತನ್ನ ಕೋಪ, ಅನಾದರಣೆ ಸರಶುವಾಕ್ಯಗಳನ್ನು 
ಅಸೀಮಸಹನೆಯಿಂದ ಸಹಿಸಿದ್ದಳು. ತನ್ನಿಂದಾದ ಅನ್ಯಾಯಕ್ಕೆ ಅನನ್ಯವಾದ 
ರೂಪಯೌನನಗಳನ್ನು ಬಲಿದಾನವಾಗರ್ಸಿಸಿದ್ದಳು. ರಾಜನಿಗೆ ಕಣ್ಣು 
ತೆರೆದಂತಾಯಿತು. ಕರುಣೆಯಿಂದ “ನೀಲಾ” ಎಂದನು. 

ಅಲ್ಲಿಯವರೆಗೆ ತಡೆದಿದ್ದ ದುಃಖಸೇತು ಒಡೆದು ಹೋಯಿತು. ನೀಲಾ 
ತನ್ನ ದುಃಖವನ್ನು ಕಣ್ಣೀರಿನಿಂದ ಹೊರಚೆಲ್ಲಿಬಿಟ್ಟಳು. ಅವಳ ಮನಸ್ಸು 
ತುಸು ಹಗುರವಾಯಿತು. 

“ ನನ್ನನ್ನು ಶ್ಚ ಮಿಸುವಿರಾ ದೊರೆ?” ಎಂದು ರಾಜನ ಪಾದಗಳನ್ನು 
ಬಿಗಿದಪ್ಪಿದಳು. ರಾಜ ಸಂತ್ಸೆಸುತ್ತಾ ಹಿಡಿದೆತ್ತಿ ಕುಳ್ಳಿರಿಸಿದ. 

« ನಾನು ನಿನ್ನ ಕ್ಸಮೆಯನ್ನು ಯಾಚಿಸಬೇಕಾಗಿದೆ ನೀಲಾ. ತಪ್ಪು 
ತಿಳಿದುಕೊಂಡು ನಿನ್ನನ್ನು ಅಪಾರ ದುಃಖಕ್ಕೆ ಗುರಿಮಾಡಿದೆ. ” 

4 ಹೋಗಲಿ. ಆದದ್ದನ್ನು ಚೆಂತಿಸಿ ಫಲವೇನು?” 

4 ಇಂದಿರಿಂದ ನಮ್ಮ ಸಂಬಂಧ ಹೊಸರೂಪವನ್ನು ತಾಳಬೇಕು. ” 

“ ಅದನ್ನು ನಾನು ಮೊದಲೇ ನಿಶ್ಚಯಿಸಿದ್ದೇನೆ. » 

« ನಿನ್ನ ಗುಣ, ರೂಪಗಳಿಗೆ ಅನುರೂಸನಾದ ನಲ್ಲ ನಿನಗೆ ದೊರೆಯಲಿ? 


೧೨೪ ನಟಸಾರ್ವಭೌಮ 


ನೀಲಾ ವಿಕಟವಾಗಿ ನಕ್ಕಳು. 

“ಆ ಜೀವನ ನನಗೆ ಎಂದೋ ಮುಗಿದು ಹೋಯಿತು. 

« ಹಾಗೆಂದಕೆ........ ಗ 

“ ನನ್ನ ಜೀವಮಾನದಲ್ಲಿ ನಾನು ಮನಸಾರೆ ಒಪ್ಪಿ, ಮೆಚ್ಚಿ, ಪ್ರೀತಿಸಿದ್ದು 
ನಿಮ್ಮನ್ನು. ನಾಲ್ಪು ದಿನವಾದರೂ ಈ ದೇಹವನ್ನು ನಿಮಗೆ ಬಡಿಸಿದ್ದೇನೆ. 
ನಾನು ಎಂದಿಗೂ ನಿಮ್ಮವಳು ಇದು ನಿಮಗೆ ನೂಸಲುದ ದೇಹ. ಪರ 
ಸೇನೆಯ ಉದ್ಯಮಕ್ಕೆ ಎಂದೋ ಕಿಲತರ್ಪಣವನ್ನು ಕೊಟ್ಟು ಬಿಟ್ಟಿ. ಕಿ 

(( ಮುಂದೆ 9 » 

“ ನಿಮ್ಮ ಆಶೀರ್ವಾದವೊಂದಿದ್ದರೆ ಸಾಕು. ಕಲ್ಲಿನಲ್ಲಿ ಕಲೆಯನ್ನು 
ಕೊನರಿಸಿದಿರಿ. ನಿಮ್ಮ ಕೃಪೆಯಿಂದ ಕಲಾಸೇನೆಯಲ್ಲಿ ಈ ಬಾಳನ್ನು ಸವೆಸ 
ಬೇಕೆಂದಿದ್ದೇನೆ. ನಾಲ್ಬು ಜನಕ್ಕೆ ದೇಹವನ್ನು ನೀಡಿ ದಣಿಸುತ್ತಿದ್ದೆ; ಇನ್ನು 
ಮೇಲೆ ಹತ್ತು ಜನಕ್ಕೆ ಕಲೆಯನ್ನು ನೀಡಿ ತಣಿಸುತ್ತೇನೆ. ” 

ಅದೇ ಪರಮ ಶ್ರೇಯಸ್ಸಿನ ದಾರಿ.” 


4 ನಿಮ್ಮನ್ನು ಒಮ್ಮೆ ಕಂಡು, ನನ್ನ ಮನಸ್ಸನ್ನು ತೋಡಿಕೊಳ್ಳ 
ಬೇಕೆಂದಿದ್ದೆ. ಆ ಆಸೆ ಇಂದು ಸಾರ್ಥಕವಾಯಿತು. ಇನ್ನು ಯಾವ ರೀತಿ 
ಯಲ್ಲಿಯೂ ನಿಮ್ಮನ್ನು ತೊಂದರೆಗೊಳಿಸುವುದಿಲ್ಲ. ನಾನೂ ನನ್ನ ಬಡ 
ಗುಡಿಸಲೂ ಯಾವಾಗಲೂ ನಿಮ್ಮ ಸೇವೆಗೆ ಸಿದ ವಾಗಿರುತ್ತದೆ. ಸ್ವಾಮಿಗೆ 
ಮನಸ್ಸು ಬಂದಾಗ ಡಯಮಾಡಿಸಬಹುದು. ' 


ರಾಜನಿಗೆ ಮಾತು ಹೊರಡದಾಯಿತು. ದಿವ್ಯ ಹೈದಯವೊಂದರಲ್ಲಿ 
ಬೆಳಗುತ್ತಿದ್ದ ಮಹಾಜ್ಯೋತಿಯನ್ನು ಕಂಡಂತಾಯಿತು. ಅದರ ಪ್ರಭೆ 
ಅವನ ಕಣ್ಣು ಕೋರಯಿಸಿತು. 

“ ಇನ್ನೊಂದು ವಿಷಯ........ ಕೇಳಬಹುದೇ?» 

(6 ಕೇಳು. 23 

“ ಅಮ್ಮಾನರು ಚೆನ್ನಾಗಿದ್ದಾರೆಯೇ?'' 

6 ಇದ್ದಾಳೆ. ೨೨ 


ನೆಟಿಸಾರ್ನ ಭೌಮ ೧೨೫ 


"ಅವರು ಪ್ರಸವಿಸಿದ ಮೇಲೆ ನನಗೊಂದು ಮಾತು ತಿಳಿಸಬೇಕು. 
ದೂರದಲ್ಲಿಯೇ ನಿಂತುನೋಡಿ ಹೋಗುತ್ತೇನೆ. ಅಷ್ಟಕ್ಕೆ ಅನಕಾಶಕೊಡ 
ಬೇಕು. '' 

« ಆಗಲಿ. * 

« ಈಗ ಏನು ಮಾಡುತ್ತಿರುವಿರಿ? 

“ ಒಂದು ಕೆಲಸಕ್ಕೆ ಸೇರಿದ್ದೇನೆ. ”' 

4 ನಾಟಕದ ವಿಷಯ. * 

" ಅವಳು ಮೈೈಕಳೆದ ಮೇಲೆ ಅದರ ಚಿಂತೆ. ಎಂದಿದ್ದರೂ ನನ್ನ ಬಾಳು 
ಆ ಗಂಗೆಯನ್ನೇ ಸೇರಬೇಕು.” 


( ಹಗ ನಾನು ಸುಖಿ.” 


ರಾಜ ಹೊರಡುವುದಕ್ಕೆ ಎದ್ದು ನಿಂತ. “ ನಾನು ಬರುತ್ತೇನೆ” ಎಂದ. 
ನೀಲಾ ತಲೆಯಳ್ಳಾ ಡಿಸಿದಳು. 


೧೭ 


ರಾಜನ ಬಳಲಿದ್ದ ಬಾಳುವೆಗೆ ಹೊಸ ಜೀವ ಬಂದಂತಾಯಿತು. 
ನಿರುತ್ಸಾಹ ನೀಗಿತು. ನೀರಸವಾದ ಕಛೇರಿಯ ಕೆಲಸದಲ್ಲಿಯೂ ಹುಮ್ಮಸ 
ಹುಟ್ಟಿತು. ಕಛೇರಿಯ ವ್ಯವಹಾರದ ಸೂಕ್ಷ್ಮ ತತ್ವಗಳನ್ನೆಲ್ಲಾ ಕೆಲವೆ! 
ದಿವಸಗಳಲ್ಲಿ ಕರಗತಮಾಡಿಕೊಂಡನು. ಮೊದಲೇ ನಿಶ್ವಾಸಿಯಾಗಿದ್ದ 
ಅಧಿಕಾರಿ ಅನನ ದಕ್ಷತೆಯನ್ನು ನೋಡಿ ಮತ್ತಷ್ಟು ವಿಶ್ವಾಸ ತಾಳಿದನು. 

ಗುರುಗಳನ್ನು ನಿರ್ಲಕ್ರಿಪಿದ್ದು ದಕ್ಕೆ ರಾಜನಿಗೆ ತುಂಬ ವ್ಯಸನವಾಯಿತು 
ಮತ್ತೆ ಅವರ ಮನೆಗೆ ಎಂದಿನಂತೆ ಹೋಗಲಾರಂಭಿಸಿದ. ಪಾಠವೂ ಹೊಸ 
ಹುರುಪಿನಿಂದ ಕ್ರಮವಾಗಿ ಸಾಗಲಾರಂಭವಾಯಿತು. 


ರಾಜನಲ್ಲಾಗಿದ್ದ ಮಾರ್ಪಾಟನ್ನು ಕಂಡು ಅವನ ಗೆಳೆಯರೂ ಸಂತೋ 
ಹಿಸಿದೆರು. ಅವರೊಂದಿಗೆ ಎಂದಿನಂತೆ ಬೆರೆತು ಸುಖದಿಂದಿರುತ್ತಿದ್ದ. ಗೆಳೆಯರ 
ಸಂತೋಷಕ್ಕೆ ಹೆಚ್ಚಿನಡೊಂದು ಪ್ರಸಂಗವೂ ಕೂಡಿಬಂತು. ದೇವದಾಸ್‌ 
ನಿರೀಕ್ಷಿಸುತ್ತಿ ದ್ವಂತೆ ಅವನಿಗೆ ಪ್ರೊಬೆಷನರಿ ಸಿಕ್ಕಿತ್ತು. ದೊಡ್ಮ ಕೆಲಸ 
ಕೈತುಂಬ ಸಂಬಳ. ಅವನನ್ನು ಅಭಿನಂದಿಸುತ್ತಾ ರಾಜ ಚೇಷ್ಟೆ ಮಾಡಿದ. 


೧೨೬ ನಟಸಾರ್ನಭೌಮ 


4 ಇನ್ನೇನಪ್ಪು, ನಾಲ್ಫೈದು ವರ್ಷಗಳಲ್ಲಿ ಡೆಪ್ಯುಟಿ ಕನೊಸನರ್‌ 
ಆಗುತ್ತಿ--ಆ ಮೇರೆ ಜನರಲ್‌ ಸೆಕ್ರ ಟಂ ಚೀಫ್‌ ಸೆಕ್ರ ಟಂ ರೆನಿನ್ಯೂ 
ಕನೂಷನರ್‌ ಕೌನ್ಸಿಲ್‌ ಮೆಂಬರ್‌ ಕೊನೆಗೆ ೬೫8 ಎಲ್ಲಾ 
ಮಾಡುತ್ತೀ. ಬಡಗೆಳೆಯರನ್ನು ಮರೆಯಬೇಡಸ್ಪ. ನಿನ್ನ ದನಲತ್ತಿ ನಲ್ಲಿ 
ನಮಗೆಲ್ಲಾ ಒಂದೊಂದು ಒಳ್ಳೆಯ ಕೆಲಸಮಾಡಿಸಿಕೊಡು. '' 


"ಮನೆಯ ಮಗ ಊರಿಗೆ ಎಷ್ಟು ದೊಡ ನನಾದರೂ ತಾಯಿಗೆ 
"ಮಗು? ವೇ. ಅಲ್ಲವೇ ಹಾಗೆ ನಿಮಗೆ ನಾನು ಯಾವಾಗಲೂ ಗೆಳೆಯ. 
ಸ್ನೇಹದ ಮುಂದೆ ಅಧಿಕಾರ ಪದವಿಗಳೇನು?'' 


“ ಎಲ್ಲಾರೂ ಹೀಗೆ ಅನ್ನುತ್ತಿರುತ್ತಾರೆ. ನಾಲ್ಕು ವರ್ಷ ಅಧಿಕಾರ 
ಅನುಭವಿಸಿದಕೆದರೆ ಅವರ ಸ್ವರೂಪವೇ ಬದಲಾಯಿಸಿ ಹೋಗುತ್ತದೆ” 
ಎಂದು ಸೀತಾರಾಮು ಬೀಕಿಸಿದ. 


“ ಎಲ್ಲಾರ ಹಾಗೆ ನಮ್ಮ ದೇವದಾಸ್‌ ಆಗುತ್ತಾ ನೇನೊ ಸೀತಾರಾಮು” 
ಕಿರುಮುಲ ದೇವದಾಸನ ವಕೀಲಿ ವಹಿಸಿ ಮಾತನಾಡಿದ. 


“ ಹೇಳೋಕಿಲ್ಲಪ್ಪಾ, ಕಾಲ ಕೆಟ್ಟಕಾಲ” ಎಂದು ಅಚ್ಯುತ ಅಡ್ಡ 
ಗೋಡೆಯ ಮೇಲೆ ದೀಸನಿಟ್ಟ ಹಾಗೆ ನುಡಿದ. 


4 ಸುಮ ನೆ ಅವನನ್ನು ಯಾಕೋ ಗೋಳು ಹುಯ್ದು ಕೊಳ್ಳು ತ್ತೀರಿ. 
ದೇವದಾಸ ನಮ್ಮ] ನ್ನು ಮರೆಯುವುದಿಲ್ಲ'' ಎಂದು ರಾಜ ಆಂತಃ 
ಕರಣದಿಂದ ಹೇಳಿದ ಮಾತನ್ನು ಗೆಳೆಯರು ಮರುಮಾತನಾಡದೆ ಒಪ್ಪಿ 
ಕೊಂಡರು. 


ಹೊರಗೆ ಒಂದು ಬಗೆಯ ಶಾಂತಿತೋರಿ, ಜೀವನ ಒಂದು ವ್ಯವಸ್ಥೆ 
ಬಂದಂತೆ ಕಾಣುತ್ತಿ ದ್ದ ರೂ ರಾಜನಿಗೆ ಒಳಗೆ ಒಂದು ದೊಡ್ಡ ದುಃಖ ಚ 
ತತ್ತು. ಸೀತಮ್ಮ ನ ಆರೋಗ್ಯ ದಿನದಿನಕ್ಕೆ ಚಿಂತಾಜನಕನಾಗುತಿ, ತ್ತು. 
ನೋವು ಬಂದು ಚ| ನಿಲ್ಲುತ್ತಿತ್ತು. ಕೇಡಿ ಡಾಕ್ಟರನ್ನು ಕರೆದು “ತುರು 
ಕೋರಿಸಿದ್ದಾ ಯಿತು. ಅವರು “ಇದು ಹೀಗೆಯೇ?'' ಎಂದು ಸಮಾಧಾನ 
ಹೇಳಿ ಔಷಧ ಕೊಟ್ಟು ಹೋಗುತ್ತಿದ್ದರು. 


ನಟಸಾರ್ವಭೌಮ ೧೨೩ 


ಒಂದು ದಿನ ರಾಜ ಕಛೇರಿಯಿಂದ ಬರುವ ಹೊತ್ತಿಗೆ ಸೀತಮ್ಮ ಹಾಸಿಗೆ 
ಹಿಡಿದು ಮಲಗಿಬಿಟ್ಟಿದ್ದಳು. ಮೈಯಲ್ಲಿ ಜ್ವರ ಸುಡುತ್ತಿತ್ತು. ಜ್ವರದ 
ತಾಪದಲ್ಲಿ ಒಮ್ಮೊಮ್ಮೆ ಹುಚ್ಚು ಹುಚ್ಚಾಗಿ ಮಾತನಾಡುತ್ತಿದ್ದಳು. ರಾಜನಿಗೆ 
ದಿಕ್ಕು ತೋರದಂತಾಯಿತು. ಹೆಂಡತಿಯ ಬಳಿ ಹೋಗಿ ಕುಳಿತ. ಗಂಡನನ್ನು 
ದಿಟ್ಟಿಸಿ ನೋಡಿದಳು. ಮಾತನಾಡಬೇಕೆಂದು ಪ್ರಯಶ್ನಿಸಿದಳು--ಮಾತು 
ಹೊರಡಲಿಲ್ಲ. ಕಣ್ಣುಗಳಲ್ಲಿ ಕಾಂತಿಹೀನವಾದ ಛಾಯೆಯೊಂದು ಕೂಡಿ 
ಕೊಂಡಿತ್ತು. ರಾಜನನ್ನು ಭಯ ಆವರಿಸಿತು. ಕೂಡಲೆ ಹೋಗಿ ಡಾಕ್ಟರನ್ನು 
ಕರೆತಂದ. ಅವರು ರೋಗಿಯನ್ನು ಪರೀಕ್ಷಿಸಿ, “ ಆಸ್ಪತ್ರೆಗೆ ಕರೆದುಕೊಂಡು 
ಹೋಗಿ ಸೇರಿಸಿ ಬಹಳ ಜೋಕೆಯಿಂದ ಔಷಧಿ ಪಥ್ಯ್ಯವಾಗಬೇಕ:ಗಿಡೆ ?' 
ಎಂದು ಹೇಳಿದರು. ರಾಜನ ಜಂಘಾಬಲವೇ ಉಡುಗಿಹೋಯಿತು. 


ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಸೇರಿಸಿದ. ಡಾಕ್ಟರು ಪರೀಕ್ಷಿಸಿ 
ಬರು. ರಾಜ ಅತಿದೀನನಾಗಿ “ ಪ್ರಾಣಕ್ಕೆ ಭಯವಿಲ್ಲನೇ? ” ಎಂದ. 

« ಭಯವಿಲ್ಲನೆಂದು ಕಾಣುತ್ತದೆ” ಎಂದು ಹೇಳಿದರು. 

“ ನಾನು ಇಲ್ಲೇ ಇರಬಹುದೇ? ” 


“ ಇದು ಹೆಂಗಸರ ಆಸ್ಪತ್ರೆ, ನೀವು ಇರಲು ಹೇಗೆ ಸಾಧ್ಯ. ಈಕೆಗೆ 


ಹೆಂಗಸರು ಯಾರೂ ದಿಕ್ಕಿಲ್ಲವೇ 2 
(( ಇಲ ೨೨ 
“ ಹಾಗಾದರೆ ಸ್ಸೆಷಲ್‌ವಾರ್ಡಿಗೆ ಬದಲಾಯಿಸಿದರೆ ನೀವು ಇರಬಹುದು.” 
" ಹಾಗೆಯೇ ಮಾಡಿ. 


ವಾರ್ಡಿನ ಹೊರಗೆ ಹಾಕಿದ್ದ ಬೆಂಚಿನ ಮೇಲೆ ಕುಳಿತು ಮೇಲಿಂದ 
ಮೇಲೆ ಹೋಗಿ ನೋಡಿ ಬರುತ್ತಿದ್ದ. ನರ್ಸು ರೋಗಿಯ ಬಳಿಯೇ ಇದ್ದು 
ಕಾಲಕಾಲಕ್ಕೆ ಔಷಧ ಕೊಡುತ್ತಿದ್ದಳು. ಬೆಳಗಾಯಿತು. ಡಾಕ್ಟರು ಇಂಜಕ್ಷ 
ನ್ನಿಗೆ ಕೆಲವು ಔಷಧಗಳು ಬೇಕೆಂದು ಒಂದು ಪಟ್ಟಕೊಟ್ಟರು. ಅದನ್ನು 
ತರುವುದಕ್ಕೆ ಹೊರಟು, ದಾರಿಯಲ್ಲಿ ಸೀತಾರಾಮು ಮನೆಗೆ ಹೋಗಿ ಅವನ 
ಕೈಯಲ್ಲಿ ಕಛೇರಿಗೊಂದು ಕಾಗದ ಬರೆದು ಕಳುಹಿಸಿದ. 


೧೨೪ ನಟಸಾರ್ನಭೌಮ 


ಔಸಧ ತಂದು ಡಾಕ್ಟರ ಕೈಯಲ್ಲಿತ್ತ. ಅವರು ಅವನ ಸ್ಥಿತಿಯನ್ನು 
ನೋಡಿ « ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ನಮ್ಮ ಕೈಯಲ್ಲಾಗುವದೆಲ್ಲ 
ವನ್ನೂ ನಾವು ಮಾಡುತ್ತೇವೆ? ಎಂದರು. 

“ ನನ್ನ ವಿಶ್ರಾಂತಿ ಹಾಗಿರಲಿ. ಆಕೆಯ ಪ್ರಾಣ ಉಳಿಸಿ. ಜ್ವರ 
ಕಮ್ಮಿಯಾ ಗಿದೆಯೇ?'' 

ಒಮ್ಮೆಲೇ ಇಳಿದುಬಿಟ್ಟಿದೆ. ಕ್ತ 

Ks ಸದ್ಯಃ 4 

ಹಾಗೆ ಒಮ್ಮೆಲೇ ಇಳಿಯಬಾರದು.” ಎಂದು ಹೇಳಿ ಡಾಕ್ಟರು 
ಹೊರಟುಹೋದರು. ವಿಧಿ ತನ್ನೊಂದಿಗಾಡುತ್ತಿದ್ದ ಚಲ್ಲಾಟನನ್ನು ಕಂಡು 
ಬೆರಗಾದ. 

ಸಂಜೆಯ ಹೊತ್ತಿಗೆ ಮತ್ತೆ ಮೊದಲಿನ ಹಾಗೆ ಜ್ವರ ಏರಿತು. ಕಾಲೇಜು 
ಮುಗಿಸಿಕೊಂಡು ಸೀತಾರಾಮು ಬಂದ. ಅವನನ್ನು ಕಂಡು ಗೊಳೋ ಎಂದು 
ಮಕ್ಕಳಂತೆ ಅತ್ತು ಬಿಟ್ಟ. ನರ್ನ್‌ ಬಂದು ಆ ನಿಮ್ಮನ್ನು ನೋಡಬೇಕೆಂದು 
ಬಯಸುತ್ತಾರೆ” ಎಂದು ಕರೆದಳು. 

ಜ್ವರ ಸುಡುತಿತ್ತು. ಸೀತಮ್ಮ ಗಂಡನ ಕೈಹಿಡಿದಳು. ಕಪ್ಪದಿಂದ 
ಮಾತನಾಡತೊಡಗಿದಳು. 

“ ನನ್ನನ್ನು ಕ್ಷಮಿಸಿ? 

“ ನೀನೇನು ತಪ್ಪುಮಾಡಿದೆ ಕ್ಷಮಿಸುವುದಕ್ಕೆ. » 

“ ಊಟ ಮಾಡಿದಿರಾ? ” 

(( ಹೂ | 3) 

“ ಎಷ್ಟು ಕಂಗೆಟ್ಟಿರುವಿರಿ? ” 

"ಏನೂ ಇಲ್ಲ. ಆ ಚೆಂತೆಯನ್ನೆ ಲ್ಲಾ ಬಿಡು... ಮೊದಲು ನೀನು 
ಹುಷಾರಾಗು. ? 

" ಮತ್ತೆ ನನ್ನನ್ನು ಮನೆಗೆ ಕರೆದುಕೊಂಡು ಹೋಗುತ್ತೀರಾ ? ” 

“ ಏಕೆ ಹಾಗೆ ಕೇಳುವೆ ಸೀತಾ; 


ನಟಸಾರ್ವಭೌಮ ೧೨೯ 


" ನನಗೇನೋ ಭಯವಾಗುತ್ತಿ ಡೆಯಲ್ಲಾ. * 

«4 ನಾನಿರುವಾಗ ಭಯವೇನು? ? 

“ ನನಗೆ ನಿಮ್ಮನ್ನು ಬಿಟ್ಟು ಹೋಗಲು ಇಚ್ಛೆ ಯಿಲ್ಲ. ” 

“ ಇದೆಲ್ಲಾ ಏನು ಮಾತು ಸೀತಾ. ಎಲ್ಲಿಗೆ ಹೋಗುವುದು. ನಾಲ್ಕು 
ದಿವಸ ಕಳೆದರೆ ಗುಣವಾಗುತ್ತದೆ, ಮನೆಗೆ ಹೋಗೋಣ. ? 


ಸೀತಮ್ಮ ವಿಕಟಿನಾಗಿ ನಕ್ಕಳು. ನರ್ಸ ಬಂದು “ ಹೆಚ್ಚು ಮಾತ 
ನಾಡಿಸಬೇಡಿ” ಎಂದು ಎಚ್ಚರವಿತ್ತಳು. ಸೀತಮ್ಮನಿಗೆ ನಿದ್ದೆಯ ರೊಂಪು 
ಹತ್ತಿದ ಹಾಗಾಯಿತು. ಸೀತಾರಾಮು ಬಿಡದೆ ಅವನನ್ನು ಜತೆಯಲ್ಲಿ ಕರೆ 
ದೊಯ್ದ. ಸೀತಮ್ಮ ಆಡಿದ ಮಾತುಗಳು ರಾಜನ ಹೃದಯದಲ್ಲಿ ಕೊರೆಯು 
ತ್ತಿದ್ದವು. ಸೀತಾರಾಮು ಎಷ್ಟು ಬಗೆಯಲ್ಲಿ ಧೈರ್ಯ ಹೇಳಿದರೂ ಮನಸ್ಸಿಗೆ 
ಶಾಂತಿ ಬರಲೊಲ್ಲದು. ಆ ಮಹಾಶಿಕ್ಷೆಯೂ ನನಗೆ ಕಾದಿದೆಯೇನೋ ? 
ಎಂದ, 

“ ಶಿಕ್ಷೆಯೂ ಅಲ್ಪ ಏನೂ ಅಲ್ಲ. ನೀನು ಸುಮ್ಮನೆ ಅಭಥೈರ್ಯಪಟ್ಟು 
ಕೊಳ್ಳುತ್ತಿರುವೆ. 


ದೇವದಾಸ್ಕ ತಿರುಮಲನೂ ಬಂದು ಕೂಡಿದರು. ಎಲ್ಲರೂ ಬಲವಂತ 
ಮಾಡಿ ರಾಜನಿಗೆ ಒಂದಿಷ್ಟು ತಿಂಡಿ ಕಾಫಿಯನ್ನು ಗಿಡಿದರು. ಗಂಟೆ ಎಂಬಾ 
ಗುತ್ತ ಬಂದಿತ್ತು. ರಾಜ ಮತ್ತೆ ಆಸ್ಪತ್ರೆಗೆ ಹೋದ. ವಾರ್ಡಿನಲ್ಲಿ ಸೀತಮ್ಮ 
ಕಾಣಲಿಲ್ಲ. ಮಂಚ ಖಾಲಿಯಾಗಿತ್ತು. ಎದೆ ಗುಂಡಿಗೆ ಹಾರಿಹೋಯಿತು. 
ನರ್ಸು ಬರುತ್ತಲು ಕೇಳಿದ “ ಎಲ್ಲಿ? ” 

“ ಲೇಬರ್‌ ರೂಮಿಗೆ ಕರೆದುಕೊಂಡು ಹೋಗಿದ್ದಾರೆ. ” 

4 ನಾನು ನೋಡಬಹುದೇ? ” 

“ ಅಲ್ಲಿಗೆ ಯಾರನ್ನೂ ಬಿಡುವುದಿಲ್ಲ.” 

“ ಏನೂ ಭಯವಿಲ್ಲವೇಮ್ಮ ” 

4 ಯೋಚಿಸಬೇಡಿ. ದೇವರು ಎಲ್ಲಾ ಒಳ್ಳೆಯದು ಮಾಡುತ್ತಾನೆ. ” 

ಗೆಳೆಯರೂ ಅನನ ಜತೆಯಲ್ಲಿಯೇ ಕುಳಿತರು. ಹತ್ತು ಗಂಟಿ 
ಹೊಡೆಯಿತು. 

11 


೧೩೦ ನಟಸಾರ್ನಭೌಮ 


“ ನೀವು ಮನೆಗಳಿಗೆ ಹೋಗಿ. ನಾನು ಜತೆಯಲ್ಲಿರುತ್ತೇನೆ. ” ಎಂದು 
ಸೀತಾರಾಮು ಹೇಳಿ ದೇವದಾಸ್ಕ ತಿರುಮಲ, ಅಚ್ಯು ತರನ್ನು ಮನೆಗೆ ಕಳು 
ಹಿಸಿಕೊಟ್ಟ. ರಾಜ್ಯ ನಿಮಿಷ ನಿಮಿಷಕ್ಕೆ ಎದ್ದು ಲೇಬರ್‌ ರೂಮಿನತ್ತ ಹೋಗಿ 
ಬರುತ್ತಿದ್ದ. ಅಲ್ಲಿದ್ದ ನರ್ಸುಗಳು ಗದರಿಸಿ ಕಳುಹಿಸುತ್ತಿದ್ದರು. ಡಾಕ್ಟರು 
ಹೊರಗೆ ಬರುತ್ತಲು ಅಂಗಲಾಚಿ ಬೇಡಿದ “ ಒಮ್ಮೆ ಮುಖದರ್ಶನ ಮಾಡಿಸಿ” 
ಎಂದು. 


ಡಾಕ್ಟರು ಸಾಧ್ಯವಿಲ್ಲವೆಂದು ಹೇಳಿ ಹೊರಟು ಹೋದರು. ನಿಮಿಸ 
ಗಳು ಯುಗಗಳೆಂತೆ ಕಳಯುತ್ತಿದ್ದ ವು. ರಾತ್ರಿ ಎರಡು ಗಂಬೆಯಾಯಿತು. 
ಹೊರಗೆ ಬಂದ ನರ್ಸು “ಇನ್ನೇನು ಡೆಲಿವರಿ ಆಗಿ ಬಿಡತ್ತೆ. ಯೋಚಿಸ 
ಬೇಡಿ” ಎಂದು ಹೇಳಿದಳು. ಕಾರಿರುಳಿನಲ್ಲಿ ಮಿಂಚಿನ ಹುಳ ಸುಳಿದಂತಾ 
ಯಿತು. ಮತ್ತೆ ಅರ್ಧ ಗಂಟೆ ಉರುಳಿತು. ರಾಜ್ಯ ಉಸಿರು ಬಿಗಿ ಹಿಡಿದು 
ಕೊಂಡು ಏನು ಸುದ್ದಿ ಬರುವುದೋ ಎಂದು ಥಿರೀಕ್ರಿಸುತ್ತ ಬಾಗಿಲಲ್ಲೇ 
ಕಾದಿದ್ದ. ತಾಕಾ ಅವನನ್ನು ಎಡಬಿಡುತ್ತಿ ರಲಿಲ್ಲ. ಡಾಕ್ಟ ರರು 
ಹೊರಗೆ ಬಂದು ಒಂದು ಸಿಗರೇಟ್‌ ಹಚ್ಚಿ ದರು. ರಾಜ ಆತುರದಿಂದ ಕೇಳದ 
" ಏನಾಯಿತು? ” 

“ ಇನ್ನೂ ತಡ” ಎಂದು ಮುಂದಕ್ಕೆ ಹೋಗಿ ಸೀತಾರಾಮೂಗೆ ಕಣ್ಣನ್ನೆ 
ಮಾಡಿದರು. ಸೀತಾರಾಮು ವೆಲ್ಲನೆ ರಾಜನನ್ನು ಬಿಟ್ಟು ಡಾಕ್ಟರಲ್ಲಿಗೆ 
ಹೋದ. ಲೇಬರ್‌ ರೂಮಿಗೆ ದೂರದಲ್ಲಿದ್ದ ಆಫೀಸಿಗೆ ಅವನನ್ನು ಕರೆದು 
ಕೊಂಡು ಹೋಗಿ ಡಾಕ್ಟರು “ನೀವು ಅನರಿಗೇನಾಗಬೇಕು? ” ಎಂದು 
ಕೇಳಿದರು. 

« ಗೆಳೆಯ, ? 

ಅವರನ್ನು ಹೇಗಾದರೂ ಮಾಡಿ ಇಲ್ಲಿಂದ ಕರೆದುಕೊಂಡು ಹೋಗಿ. ” 

“ ಏಕೆ - ಏನಾಯಿತು? ? 

“ ಏನೂ ಉಳಿದಿಲ್ಲ. ನಮ್ಮ ಪ್ರಯತ್ನ ನಿಷ್ಪಲವಾಯಿತು. ಬೇಬಿ 
ಹೊಟ್ಟೆ ಯಲ್ಲಿಯೇ ತೀರಿಕೊಂಡಿತ್ತು. ” 

“ ಏನು ಗತಿ ಡಾಕ್ಟರ್‌! ” 


ನಟಿಸಾರ್ವಭೌೌಮ ಠಿಕ್ಕಿರಿ 


« ನನ್ನ ಕಾರಿಜಿ. ಬೇಕಾದರೆ ತೆಗೆದುಕೊಂಡು ಹೋಗಿ ಬೆಳಿಗ್ಗೆ 
ಬಂದು ದೇಹ ತೆಗೆದುಕೊಂಡು ಹೋಗಿ. ” 

ರಾಜನನ್ನು ಒಪ್ಪಿಸುವುದಕ್ಕೆ ಸೀತಾರಾಮು ಕಲಿತ ಬುದ್ಧಿಯನ್ನೆಲ್ಲಾ 
ಖರ್ಚು ಮಾಡಬೇಕಾಯಿತು. 

“ ನಾನಿಲ್ಲದಿದ್ದಾಗ ಹೆಚ್ಚು ಕಡಿಮೆಯಾದರೆ? ” 

“ಹಾಗಾಗುವುದಿದ್ದರೆ ಡಾಕ್ಟರೇ ಕಾರುಕೊಟ್ಟು ಕಳುಹಿಸು 
ತ್ಲಾರಿಯೇ? ” 

“ ಭಯನಿಲ್ಲವಂತೇನು? ? 

4 ಇಲ್ಲವಂತೆ” ಎಂದು ಬಹಳ ಧೈರ್ಯಮಾಡಿ ಹೇಳಬೇಕಾಯಿತು. 


ರಾಜನನ್ನು ತನ್ನ ಮನೆಗೇ ಕರೆದುಕೊಂಡು ಬಂದ. ರಾತ್ರಿ ಇಬ್ಬರಿಗೂ 
ನಿದ್ದೆ ಯಿಲ್ಲ. ರಾಜನ ಹೊಟ್ಟೆ ಯಲ್ಲಿ ತಳವುಳ. ಎಂದೂ ಅನುಭವಿಸ 
ದಿದ್ದಂತಹ ಸಂಕಟ. ತನ್ನ ದುಃಖವನ್ನು ತೋರಗೊಡದೆ ಸೀತಾರಾಮು 
ವಿಶ್ವಸಾಹಸಮಾಡಿ ಅವನನ್ನು ಸಂತೈಸುತ್ತಿದ್ದ. ಬೆಳಗಾಗುವ ಹೊತ್ತಿಗೆ 
ರಾಜನಿಗೆ ಸ್ವಲ್ಪ ನಿದ್ರೆ ಹತ್ತಿದುತಾಯಿತು. ದುಃಖದ ದಾನಾಗ್ಲಿಯೆಲ್ಲಿ 
ನೊಂದು ಬೆಂದಿದ್ದ ಗೆಳೆಯನ ಅವಸ್ಥೆಯನ್ನು ನೋಡಿ ಸೀತಾರಾಮು ಕರುಳು 
ಕಿತ್ತು ಬಂತು. ದೇವದಾಸನಿಗೂ, ತಿರುಮಲ ಅಚ್ಛುತೆರಿಗೂ ಹೇಳಿ ಕಳುಹಿಸಿ 
ಕರೆಸಿಕೊಂಡು ನಡೆದಿದ್ದುದನ್ನು ಅವರಿಗೆ ತಿಳಿಸಿದ. ಸಿಡಿಲು ಬಡಿದಂತಾ 
ಯಿತು. ಏನು ಮಾಡಬೇಕೆಂದು ಯಾರಿಗೂ ಹೊಳೆಯದು ರಾಜನಿಗೆ 
ಈ ಸುದ್ದಿಯನ್ನು ತಿಳಿಸುವುದು ಹೇಗೆ? ಎಂಬುದೇ ದೊಡ್ಡ ಸಮಸ್ಯೆ 
ಯಾಯಿತು. 


ಏಳು ಗಂಟೆಯ ಸಮಯ. ರಾಜ ಬೆದರಿ ಧಿಗ್ಗ ನೆದ್ದ. 

ಟೆ ಗಂಟೆಯೆಷ್ಟು ಸೀತಾರಾಮು. ಬಹಳ ಹೊತ್ತು ಮಲಗಿ ಬಿಟ್ಟಿ ನೇ 138 

ಇಲ್ಲ. ಈಗ ಇನ್ನೂ ಏಳೇ ಗಂಟೆ.” 

ತನ್ನ ಗೆಳೆಯರೆಲ್ಲಾ ಸೇರಿದ್ದುದನ್ನು ಕಂಡು ರಾಜನಿಗೆ ಆಶ್ಚರ್ಯ 
ನಾಯಿತು. 


೧೩೨ ನಟಸಾರ್ವಭೌಮ 


“ ಮುಖ ತೊಳೆದುಕೋ ರಾಜ. ? 

ಮುಖ ತೊಳೆದುಕೊಂಡ. ಸೀತಾರಾಮು ಒಂದು ಕಪ್ಪು ಕಾಫಿ ತಂದು 
ಕೈಗಿತ್ತ. 

« ಹೊತ್ತಾಯಿತು. ಇನ್ನು ಆಸ್ಪತ್ರೆಗೆ ಹೋಗುತ್ತೇನೆ. ” 

ದೇವದಾಸ ಹತ್ತಿರ ಬಂದು ಗೆಳೆಯನನ್ನ ಪ್ಪಿ ಹಿಡಿದ. ರಾಜನಿಗೆ ಅರ್ಥ 
ವಾಗಲಿಲ್ಲ. 

« ಏಕೆ ದೇವದಾಸ್‌? ? 

"ಥೈರ್ಯ ತಂದುಕೊಳ್ಳ ಬೇಕು ರಾಜಣ್ಣ ” ಎಂದು ಸೀತಾರಾಮು 
ಹೇಳಿದ. 

ಮತ್ತಷ್ಟು ಭಯ ರಾಜನನ್ನಾವರಿಸಿತು. ಏನಾಯಿತು? ” ಎಂದ. 

ತಂಗಿಯ ಕಷ್ಟವೆಲ್ಲಾ ಪರಿಹಾರವಾಯಿತು” ವಂದು ದೇವದಾಸ 
ಹೇಳಿದ. 

ರಾಜನಿಗೆ ಏನೂ ತೋರಲಿಲ್ಲ. ಮಾತು ನಿಂತು ಹೋಯಿತು. ದೇಹಾ 
ದ್ಯಂತವೂ ಬೆವರಿತು. ಕಣ್ಣುಗಳಲ್ಲಿ ನೀರೂ ಮೂಡಲಿಲ್ಲ. ಸ್ವಲ್ಪ ಹೊತ್ತು 
ಕಳೆಯಿತು. ರಾಜ ಕಳಾಹೀನವಾದ ದೃಷ್ಟಿಯಿಂದ “ ತಂದೆಯವರಿಗೆ ಹೇಳಿ 
ಕಳಿಸಬೇಕಾಗಿತ್ತು ” ಎಂದ. 

« ಹೇಳಿ ಕಳುಹಿಸಿದೆ. ಅವರಿಂದ ಮರುತ್ತರವೇ ದೊರೆಯಲಿಲ್ಲವಂತೆ. ? 

4 ನನ್ನ ಸೀತೆಯನ್ನು ಮನೆಗೆ ಕರತರಬೇಡನೇ ಸೀತಾರಾಮು. ” 

«ಅದನ್ನು ನಾವು ನೋಡಿಕೊಳ್ಳು ತ್ತೇವೆ. * 

ರಾಜನೊಂದಿಗೆ ಎಲ್ಲರೂ ಆಸ್ಪತ್ರಿಗೆ ತೆರಳಿದರು. ಆಸ್ಪತ್ರೆಯ ವಿಧಿ 
ಗಳು ಮುಗಿದವು. ವಾರ್ಡಿನ ಬಿಲ್‌ ಹಣನನ್ನೂ ತೆತ್ತು ದಾಯಿತು. ದೇಹ 
ವನ್ನು ಒಂದು ಟ್ಯಾಕ್ಸಿಯಲ್ಲಿ ಹಾಕಿಕೊಂಡು ರಾಜನ ಮನೆಗೆ ಕರೆತುದರು. 

ನಿದ್ರಿಸುತ್ತಾ ಮಲಗಿದ್ದಂತಿದ್ದ ತನ್ನ ಸೀತೆಯ ಚಿರ ಹೆಸನ್ಮುಖನನ್ನು 
ರಾಜ ದಿಟ್ಟಿಸಿ ನೋಡಿದ. 

ಮತ್ತೆ ಮನೆಗೆ ಕರೆದುಕೊಂಡು ಹೋಗುತ್ತೀರಾ ಎಂದು ಕೇಳಿದೆ 


ನಟಸಾರ್ವಭೌಮ ದಿಷ್ಮಿಷ್ಠಿ 


ಚಿನ್ನಾ, ಇದೋ ಕರೆದುಕೊಂಡು ಬಂದಿದ್ದೆ ನೆ.” ಎಂದು ಹೇಳಿದ. ದುಃಖದ 
ಕೊಡ ತುಂಬಿ ತುಳುಕದಂತಾಗಿತ್ತು. ಆಗ ಯಾರೋ ಬಂದು ಬುಜ ಮುಟ್ಟಿ 
ದಂತಾಯಿತು. ಹಿಂತಿರುಗಿ ನೋಡಿದ ನೀಲಾ. ಅವಳನ್ನು ಕಂಡೊಡ 
ನೆಯೇ ತುಂಬಿದ್ದ ದುಃಖ ಉಕ್ಕಿ ಬಂತು. ಅವಳೂ ತನ್ನ ಕಣ್ಣೀರಿನ 
ತರ್ನಣನವನ್ನು ಮಲಗಿದ್ದ ದೇವಿಗೆ ಎರೆದಳು. ಯಾವ ರೀತಿ ಅವನಿಗೆ 
ಸಮಾಧಾನ ಹೇಳಬೇಕೋ ಯಾರೂ ಅರಿಯರು. ಹೊತ್ತು ಏರುತ್ತಿತ್ತು. 
ನೀಲಾ ಮೆಲ್ಲನೆ 


4 ನೀವು ಒಂದು ಗಳಿಗೆ ಹೊರಗೆ ಕುಳಿತರಿ............ 

ಆಗಲೆಂದು ಹೊರಗೆ ಬಂದ. ನೀಲಾ ಸೀತಮ ಪಿಗೆ ಸ್ಲಾನಮಾಡಿಸಿ, 
ತಲೆ ಬಾಚಿ ಹೂ ಮುಡಿಸಿ ಹಣೆಯ ತುಂಬ ಕೂತು ಸ ಕೆನ್ನೆಯ ತುಂಬ 
ಅರಿತಿನನಿಟ್ಟು ಅಲಂಕರಿಸಿದಳು. ಹೊಸ ಸೀರೆಯೊಂದನ್ನು ಡಿಸಿದಳು ಸ 
ಹೊರಗಡೆ ಳೆಯರು ಮುಂದಿನ ವೃವಸ್ಥೆ ಮಾಡುತ್ತಿ ದ್ದರು: ಸಾಲಂಕೃತ 
ಳಾದ ತನ್ನ ದೇವಿಯನ್ನು ರಾಜ ೫. ನೋಡಿದ. ಭಕ್ತಿಯಿಂದ ಕ್ಸ 
ಮುಗಿದ. 


“ ನನ್ನ ಭಾಗ್ಯಲಕ್ಷ್ಮಿ ನನ್ನನ್ನು ಬಿಟ್ಟು ಹೋಗುತ್ತಿದ್ದಾಳೆ” ಎಂದ. 
ಪಕ್ಕದಲ್ಲಿದ್ದ ಸಂಚವಾಳದಿಂದ ಕುಂಕುಮವನ್ನೆೈ ತ್ತಿ ಕೊಂಡು ಅವಳ ಹಣೆಗೆ 
ತಾನೇ ಕುಂಕುಮ ಹಚ್ಚಿದ. 


ಗೆಳೆಯರು ಬಂದು ಎಚ್ಚರಿಸಿದರು. ರಾಜನೊಮ್ಮೆ ಅವರನ್ನು ಆರ್ತ 
ನಾಗಿ ನೋಡಿದ. 


“ ಕಳುಹಿಸಿಕೊಟ್ಟು ಬಿಡುತ್ತೀರಾ.” ಎಂದ. ಎಲ್ಲರ ಕಣ್ಣಲ್ಲಿಯೂ 
ಹನಿ ತುಂಬಿತು. 


“ ಹೋಗಿ ಬರುವೆಯಾ ಚಿನ್ನಾ. ನನ್ನನ್ನು ಇಲ್ಲಿ ಬಿಟ್ಟು.......... ಕ 


ನೀಲಾ ಶುಭ್ರ ವಸ್ತ್ರವೊಂದನ್ನು ತೆಗೆದುಕೊಂಡು ಸೀತಮ್ಮನಿಗೆ ಹೊದೆಸಿ 
ದಳು. ಗೆಳೆಯರು ತಮ್ಮ ತಂಗಿಯನ್ನು ಹೊತ್ತರು. 


೧೩೪ ನಟಿಸಾರ್ವಭೌಮ 


ಚಿತೆಯ ಮೇಲೆ ಕೂಡ ಮಹಾಸತಿಯಂತೆ ಸೀತಮ್ಮ ಅದೇ ಶಾಂತ 
ಮುದೆಯಿಂದ ಮಲಗಿದ್ದಳು. ರಾಜ ಎದೆ ಕಲ್ಲುಮಾಡಿದ. ಹಿಂಡಿ ಪ್ರೇಮ 
ಜ್ವಾಲೆಯನ್ನು ಹತ್ತಿ ಸಿದಂತೆ ಇಂದು ತಾನೇ ಕಯ್ಯಾರ ಮೃತ್ಯುಜ್ಜಾಲೆಯನ್ನು 
ಹತ್ತಿಸಿದ. ದಹಿಸುತ್ತಿದ್ದ ಆ ದೇಹದೊಂದಿಗೆ ಸುಟ್ಟು ಹೋಗುತ್ತಿದ್ದ ತನ್ನ 
ಬಾಳನ್ನು ನೋಡುತ್ತ ಕುಳಿತ. ಉರಿ ಹತ್ತಿ ಎಲ್ಲೆಡೆಯಲ್ಲಿಯೂ ಪಸರಿಸಿತು. 
ಅಲ್ಲಿ ಮೃತದೇಹವೊಂದು ಬೈಕಿಗೆ ಸಿಕ್ಕಿತು; ಇಲ್ಲಿ ಸಜೀನ ಆತ್ಮವೊಂದು 
ಬೈಕಿಗೆ ಬಿದ್ದಿತ್ತು. ರಾಜ ಶೂನ್ಯ ಮೂರ್ತಿಯಾಗಿ ಬಿಟ್ಟಿದ್ದ ಚುಕಿ 
ಸ್ವಲ್ಪ ಹೊತ್ತು ಸೆಳೆಯುತ ಚಿತೆಯಿಂದ ಶಬ್ದವಾಯಿತು ಹ ಸಶಿ 
ಅದನ್ನು ಕೇಳಿ ರಾಜ ರುರ್ಶುರಿಸಿದೆ-- ವರುಕ್ಷಣವೇ ಸ್ಮೃತಿ ತಪ್ಪಿ 
ಬಿದ್ದು ಬಿಟ್ಟಿ. ಸಮಿಸದಲ್ಲಿದ್ದ ಗೆಳೆಯರು ಅವನನ್ನು ಹಡಿದೆತ್ತಿ ವಸನೆಗೆ 
ಸಾಗಿಸಿದರು. 

೧೮ 


ರಾಜ ಮನೆಯಲ್ಲಿ ಉಳಿಯುವುದು ಸಾಧ್ಯವೇ ಇರಲಿಲ್ಲ. ಗೆಳೆಯರು 
ತನ್ಮೊಳ ಗೇ ಆಲೋಚಿಸಿ ಒಂದು ಇತ್ಯರ್ಥಕ್ಕೆ ಬಂದರು. ಹೇಗೂ ದೇವದಾಸ್‌ 
ಒಬ್ಬನೇ ಇದ್ದ. ಅವನ ಜತೆ ರಾಜ ಇರುವುದೆಂದು ನಿಸ್ಪರ್ನೆಯಾಗಿತ್ತು. 
ಬೇಕು ಬೇಡ” ಎಂದು ಹೇಳುವ ಶಕ್ತಿಯೂ ರಾಜನಿಗುಳಿದಿರಲಿಲ್ಲ. 
ಅವರು ಹೇಳಿದ್ದಕ್ಕೆ ಒಪ್ಪಿಕೊಂಡು ದೇವದಾಸನ ಮನೆಯಲ್ಲಿರತೊಡಗಿದ. 
ನೀಲಾ ಮೇಲಿಂದ ಮೇಲೆ ಬಂದು ಅವನನ್ನು ಸಂತೈಸುತ್ತಿದ್ದಳು. ಕಛೇರಿಗೆ 
ರಾಜೀನಾಮೆ ಬರೆದು ಕಳುಹಿಸಿದ. ಗೆಳೆಯರು ಅವನನ್ನು ಎಡೆಬಿಡುತ್ತಿ ರಲಿಲ್ಲ. 
ದೇವದಾಸ್‌ ಇಲ್ಲದ ವೇಳೆಯಲ್ಲಿ ಯಾರಾದರೂ ಒಬ್ಬರು ಅನನ ಜತೆಯಲ್ಲೇ 
ಇರುತ್ತಿದ್ದರು. ಒಂದು ದಿನ ದೇವದಾಸನನ್ನು ಕುರಿತು “ಇನ್ನು ನಾನು 
ಹೋಗಲು ನೀವೆಲ್ಲಾ ಅಪ್ಪಣೆ ಕೊಡಬೇಕು. ” ಎಂದ. 

" ಎಲ್ಲಿಗೆ?” 

ನನ್ನ್ನ ಕರ್ಮ ನಲ್ಲಿಗೆ ಒಯ್ಯು ವುದೋ ಅಲ್ಲಿಗೆ. ? 

 ದೇಶಾಂತರನೇ?? 

* ನನಗಿನ್ನು ದೇಶವೇನು  ಡೇಶಾಂತರವೇನು? ” 


ನಟಸಾರ್ವಭೌನು ೧೩೫ 


“ ನಿನ್ನ ಸ್ವಾತಂತ್ರ್ಯಕ್ಕೆ ನಾವು ಯಾರೂ ಅಡ್ಡಿ ಬರುವುದಿಲ್ಲ ರಾಜಣ್ಣ 
ಆದರೆ ಎಲ್ಲಿಗೆ ಹೋಗುವೆ ತಿಳಿಸು. ? 

“ ದೇವದಾಸ್‌, ನೀವು ನಾಲ್ವರೂ ನನ್ನ ಪುಣ್ಯದ ನಲು ಮುಖಗಳು, 
ತಂದೆ, ಸ್ವಜನ ಎಲ್ಲರೂ ಕ್ಳೈ ಬಿಟ್ಟಾಗ ನನ್ನ ಕ್ಸ ಹಡಿದವರು. ನನ್ನ ಅತ್ಯಂತ 
ಸಂಕಟ ಸಮಯದಲ್ಲಿ ಜತೆಯಲ್ಲಿ ನಿಂತು ದುಃಖ ಭಾಗಿಗಳಾದಿರಿ. ನಿಮ್ಮ 
ಉಪಕಾರಕ್ಕೆ ಯಾನ ಜನ್ಮದಲ್ಲಿಯೂ ನಾನು ಪ್ರತಿಯಾಗಿ ಏನನ್ನೂ ಕೊಡ 
ಲಾರೆ. ಆದರೆ... ... ಇನ್ನು ನನ್ನ ನ್ನು ಬಿಟ್ಟು ನೊಡಬೇಕು. ? 

“ ನಾಲ್ಬು ದಿವಸ ಹೋಗಲಿ ರಾಜ ಣ್ಣ ಕಾಲ ಮಹಾಧನ್ರಂತರಿ 
ಯಂತೆ. ನಿನ್ನ ದುಃಖ ಕೊಂಚ ಉಪ ಸಶಮನವಾಗಲಿ. ಆ ವೇಲೆ ಬೇಕಾ 
ದಲ್ಲಿಗೆ ಹೋಗು. ಬೇಡನೆನ್ನುನನರು ಯಾರು? ? 

ಬುಳ್ಳಸ್ನ ಸನಿಂದ ಕಾಗದ ಬಂದಿತ್ತು. ಅವನ ಕಂಪೆನಿ ಹಾಸನದಲ್ಲಿ 
ಕ್ಯಾಂಪು ಮಾಡಿದ್ದು ದರಿಂದ ನಡೆದ" ಸಂಗತಿ ಅನನಿಗೆ ಬಹಳ ತಡವಾಗಿ ತಿಳಿ 
ದಿತ್ತು. ತನ್ನ ಸಂತಾಸನನ್ನು ಸೂಚಿಸಿ ಕೂಡಲೆ ಬಂದು ತನ್ನ ಜತೆಯಲ್ಲಿರ 
ಬೇಕೆಂದು ಬರೆದಿದ್ದ. “ ಅವನಲ್ಲಿ ಹೋಗೋಣನೇ?” ಎಂಬ ಚಿಂತೆಯೂ 
ರಾಜನಿಗೆ ಹುಟ್ಟಿತ್ತು. 

ಮುಂದೆ ರಾಜ ಏನು ಮಾಡುತ್ತಾನೆಂಬುದು ಎಲ್ಲರಿಗೂ ಬೇಕಾಗಿದ್ದ 
ವಿಷಯವಾಗಿತ್ತು. ಎಲ್ಲರ ಪರವಾಗಿ ನೀಲಾ ಪ್ರಶ್ನೆ ಮಾಡಿದಳು. 

ಹೀಗೆ ದುಃಖದಲ್ಲಿಯೇ ಆಯುಸ ನ್ನು ಸನೆಸುವಿರಾ? ” 

"ಇನ್ನೇನು ಮಾಡಲಿ ಹೇಳು. ಏನು ಮಾಡುವುದಕ್ಕೂ ನನಗೆ 
ಜೈ ತನ್ಯವಿಲ್ಲವಾಗಿದೆ. ” 

“ ನಿಮ್ಮ ಅಸೆ  ಕನಸೇನಾಯಿತು, * 

" ಒಡೆದು ಹೋಯಿತು. * 

“ ಅದು ಒಡೆದಿಲ್ಲ. ನೀವು ಪ್ರಯತ್ನ್‌ ಪೂರ್ವಕವಾಗಿ ಒಡೆಯು 
ತ್ರಿರುವಿರಿ. 

“ನಾನು ದುಃಖವನ್ನು ಆಶ್ರಯಿಸಿಲ್ಲ ನೀಲಾ ಅದು ನನ್ನನ್ನು 
ಆಶ್ರಯಿಸಿದೆ. ” 


೧೭೬ ನಟಸಾರ್ವಭೌಮ 


 ಫೀವು ಹೀಗಿದ್ದರೆ ಸ್ವರ್ಗದಲ್ಲಿರುವ ಆ ನನ್ನ ತಾಯಿಗೆ ಸಂತೋಷ 
ವಾಗುತ್ತದೆಯೇ? ” 

ಟ ನಾನು ಅವಳಿಗೆ ಅನ್ಯಾಯ ಮಾಡಿಲ್ಲ ನೀಲಾ -- ಒಂದು ಸಲ ತಸ್ಪಿ 
ನಡೆದೆ -- ಅದೇನೆಂದು ಮತ್ತೆ ಮತ್ತೆ ಕೇಳಿದಳು. ಕಾಲ ಬಂದಾಗ ಹೇಳು 
ತ್ಲೇನೆಂಜೆ. ಆ ಕಾಲ ಬರಲೇ ಇಲ್ಲ.” 

“ ಕಳೆದುದನ್ನು ಯೋಚಿಸಿ ಏನು ಸಾರ್ಥಕ. ನಿಮ್ಮ ನಷ್ಟ, ದುಃಖ 
ಯಾರಿಂದಲೂ ಸರಿಗೊಳ್ಳಲು ಸಾಧ್ಯವಿಲ್ಲ. ಅದನ್ನು ಮರೆಯಲು ನೀವೇ 
ಮನಸ್ಸು ಮಾಡಬೇಕು. ? 

" ಹೇಗೆ ಮಾಡಲಿ. ? 

ಕರ್ತವ್ಯದ ಕಡೆಗೆ ಲಕ್ಷ್ಯವಿಟ್ಟು. ” 

ಯಾರಿಗಾಗಿ ಕರ್ತವ್ಯ ಸಜ ಬಗ ಖಾ ನ 

“ ಜಗತ್ತಿಗಾಗಿ ಚತ. ನಿಮ್ಮ ಲಕ್ಷ್ಮೀಗಾಗಿ. ್ಷ 

“ ನನ್ನ್ನ ಭಾಗಕ್ಕೆ ಜಗತ್ತು ಒಂದು ಸ್ಮಶಾನ. '' 

" ಹೌದು. ಆದರೆ ಸ್ಮಶಾನದಲ್ಲಿ ಶಿನನು ವಾಸಿಸುವುದು. '' 

" ನನಗೆ ಶಿವನಿಲ್ಲ-- ನಾನು ನಾಸ್ತಿಕ. ” 

i ನಿಮ್ಮ ಸತಿಯ ನಿಮ್ಮ ಜ್‌ ನೀವು ಜಗತ್ತಿನ ಸೇವೆ 
ಮಾಡಬೇಕೆಂದು ಅವರೇ ಬಯಸುತ್ತಿದ್ದಾರೆ. ನೀವು ಜಗತ್ತಿಗೆ ಮಾಡುವ 
ಸೇವೆ ಅವರಿಗೆ ಮುಟ್ಟುತ್ತದೆ. ಅದರಿಂದ ಅವರಿಗೆ ಅಪರಿವಿತವಾದ ಆನಂದ 
ವಾಗುತ್ತದೆ. ” 

[<4 ಹೇಗೆ? 33 

8 ನಿಮ್ಮ ಕಲೆಯಿಂದ ಕೊರಡನ್ನು ಕೊನರಿಸಬಲ್ಲಿರಿ. ಭಗ್ಗು ಹೃದಯ 
ಗಳನ್ನು ಮತ್ತೆ ನಸಂತವನನನ್ನಾಗಿಸಬಲ್ಲಿರಿ. ಎಲ್ಲರ ಹೃದಯದಲ್ಲಿಯೂ 
ಆನಂದ ತುಂಬಿ, ತುಳುಕುವಂತೆ ಮಾಡಬಲ್ಲಿರಿ. ಜಗತ್ತು ನಲಿದರೆ ನಿಮ್ಮ 
ಹೃದಯ ಲಕ್ಷ್ಮಿಯೂ ಹಿಗ್ಗುತ್ತಾಳೆ. ಜಗತ್ತಿಗೆ ಸಂತೃಪ್ತಿ ಯಾದರೆ ಆ 
ತಾಯಿಗೂ ತೃಪ್ತಿ. ಅವರು ಜೀವಂತರಾಗಿದ್ದರೆ ನೀವು ಹೀಗೆ ನಿರ್ವಿಣ್ಣರಾಗು 


ನಟಿಸಾರ್ವಭೌಮ ೧೩೭ 


ತ್ರಿದ್ದಿರಾ ಅವರು ಸತ್ತರೆಂದು ನೀವು ಭಾನಿಸುವುದೂ ಒಂದು ಬಗೆಯ 
ಅನಚಾರವಲ್ಲವೇ? 


“ ಇಲ್ಲ ನೀಲಾ. ನನ್ನ ದೇವಿಗೆ ನಾನು ಎಂದಿಗೂ ಅಸಚಾರ ಮಾಡು 
ವುದಿಲ್ಲ'? ಎಂದು ಹೇಳಿದನು. ನೀಲನು ನಿಗೂ ಸ್ವಲ್ಪ ಶಾಂತಿ ದೊರೆ 
ತುತಾಯಿಶು, 


ದೇವದಾಸ್‌ ಒಡ ಹೆ ಟ್ಟಿದವನಿಗಿಂತಲೂ ಹೆಚ್ಚಿ ನ ಪ್ರೀತಿ ವಿಶ್ವಾಸಗಳಿಂದ 
ರಾಜನನ್ನು ನೋಡಿಕೊಳ್ಳುತ್ತಿದ್ದ. ತನ್ನ ಈ ನೇಳೆಯನ್ನು ಳಿದು 
ಮಿಕ್ಕ ಎಲ್ಲಾ ಕಾಲಗಳಲ್ಲಿಯೂ ಅನನ ಜತೆಗೇ ಇರುತ್ತಿದ್ದ. ತಾನಿಲ್ಲ 
ದಿದ್ದಾಗ ಬೇಸರವಾಗದಿರಲೆಂದು ಲೆಕ್ಕವಿಲ್ಲದಷ್ಟು ಪತ್ರಿಕೆ, ಪುಸ್ತಕಗಳನ್ನು 
ತುದು ಹಾಕಿದ್ದ. ಕಾವ್ಯಾವಲೋಕನ, ಸಂಗೀತ ಅಭ್ಯಾ ಸ್ಸ ರಾಜನ ವಿರಾಮ 
ವನ್ನು ಲಾಭಸ್ರದವಾಗಿ ಮಾಡಿದ್ದವು. ನೀಲಾ ಮುತ್ತಿನಂತಹ ಒಂದು 
ಮಾತನ್ನಾಡಿದ್ದ ಳು. ಅನಳು ಆಡಿದ ಹೊತ್ತು, ರೀತಿ ಬಹಳ ಪ್ರಶಸ್ತ 
ವಾದದ್ದು. ರಾಜನ ಇಡೀ ಜೀನನನನ್ನೇ ಆ ಮಾತು ಮಾರ್ಪಡಿಸಿತ್ತು. 
ಗುರಿಯನ್ನ ರಿಯಜೆ ಆಂಡಲೆಯುತ್ತಿದ್ದ ಆತ್ಮಕ್ಕೆ ಒಂದು ನಿಲುಗಡೆ ಸಕ್ಸ 
ದಂತಾಗಿತ್ತು. 


“ ಅವರು ಸತ್ತಕೆದು ನೀವು ಭಾನಿಸುವುದೂ ಒಂದು ಬಗೆಯ 
ಅಸಚಾರನಲ್ಲವೇ 9 * 


ಸೀತಾ ತೀರಿಕೊಂಡಿರಲಿಲ್ಲ. ಅವಳ ದೇಹ ಕಣ್ಮರೆಯಾಗಿತ್ತು. ಆದರೆ 
ಅವಳು ಕಣ್ಮರೆಯಾಗಿರಲಿಲ್ಲ. ನಿಂತರೆ ಕುಳಿತರೆ ಎದುರಿಗೆ ಬಂದು ನಿಲ್ಲು 
ತ್ರಿದ್ದಳು. ತಾನು ದಣಿದಾಗ್ಯ ಸೋತಾಗ್ಯ ಚೆಂತೆಗೊಳೆಗಾದಾಗ ಅವಳ ಮೃದು 
ನುಡ್ಕಿ ಅವಳ ಸ್ನಿಗರೂಸ್ಯ ಅವಳ ನಿರ್ಮಲ ಅಂತಃಕರಣ ಅವನನ್ನು 
ಸಂತೈಸುತ್ತಿದ್ದ ವು. ಅವನ ಜೀವನ ಧ್ಯೇಯವನ್ನು ಸದಾ ಜ್ಞಾ ನಿಸಿಕೊಟ್ಟು 
ಆ ಕಡೆಗೆ ಗಮನ ಕೊಡಬೇಕೆಂದು ಪ್ರೇರೇಪಿಸುತ್ತಿದ್ದವು... ಹಿಂದೊಮ್ಮೆ 
" ನಾನು ನಾಟಿಕದವನಾದರೆ ನಿನಗೆ ವೃಥೆಯೇ? ” ಎಂದು ತಾನು ಕೇಳಿ 
ದ್ದಕ್ಕೆ “ ನೀವು ಬೇಕಾದ್ದು ಆದರೂ ನನಗೆ ವ್ಯಥೆಯಿಲ್ಲ.. ಅವಮಾನವಿಲ್ಲ'' 
ಎಂದು ಸೀತಾ ನುಡಿದಿದ್ದಳು. ನಾನೀಗ ನಾಟಕ ಸೇರಿದರೆ ಅವಳು ವೃಥಿಸು 

12 


೧೩೮ ನಟಸಾರ್ವಭೌಮ 


ವುದಿಲ್ಲ. ಅದರಿಂದ ಅವಳಿಗೆ ವೃಥೆಯಾಗದ ಹಾಗೆ ನೋಡಿಕೊಳ್ಳು ತ್ತೇನೆ. 
ನನ್ನಿಂದ ನಾಟಕ ಜೀವನದಲ್ಲಿ ಮೂಡಿರುವ ಹೊಲಸು ಹೋಗುವಂತಾಗ 
ಬೇಕು. ಕ್ರಿಮಿ ಕೀಟಿಗಳು ತ.ಂಬಿರುವ ಆ ತಾಯಿ ಗುಡಿಯಲ್ಲಿ ದೀಸ ಧೂಪ 
ಗಳು ತುಂಬಬೇಕು. ಹಾಗೆ ಮಾಡುತ್ತೇನೆ. ಆಗಲೇ ನನ್ನ ಆತ್ಮಕ್ಕೆ ಶಾಂತಿ, 
— ಸೀತನ ಆತ್ಮಕ್ಕೂ ತೃಪ್ತಿ ಎಂದು ಯೋಚಿಸಿಹನು. 

ದೇವದಾಸ ಮತ್ತು ಇತರ ಗೆಳೆಯರ ಮೂಲಕ ನಾಟಕಗ್ರಂಥಗಳ, 
ಅವುಗಳ ಮೇಲಣ ನಿನುರ್ಶಾಗ್ರುಥಗಳು ನಾಟಕ ತುತ್ರ, ರಂಗರಚನೆಯ 
ಮೇಲೆ ತಜ್ಞರು ಬರೆದಿದ್ದ ಗ್ರಂಥಗಳು ಹೇರಳವಾಗಿ ದೊರೆತವು. ಕ್ರಮಾಗತ 
ವಾಗಿ ಅವುಗಳನ್ನು ಓದಲು ಮೊದಲಿಟ್ಟ. ತುತ್ರ ದೃಷ್ಟಿಯಿಂದ ನಮ್ಮ 
ರಂಗಭೂಮಿ: ಎಷ್ಟು ಬಂದ.ಳಿದಿದೆಯೆಂಬುದರ ಅರಿವಾಯಿತು... ಯಾವ 
ಸೌಕರ್ಯವೂ ಇಲ್ಲದೆ ಬೆಂಗಳೂರಿನಲ್ಲಿ ಆಡಿದ ಆಲೆನ್‌ ಕ್ರಾರ್ಟಿರ್‌ಮೇಯಿ 
ನರ ನಾಟಕಗಳೇ ಪ್ರದರ್ಶನ ದೃಷ್ಟಿಯಿಂದ ಅಷ್ಟು ಸೊಗಸಾಗಿದ್ದವು. ಇನ್ನು 
ಫ್ರಾನ್ಸ್‌, ಇಂಗ್ಲೆಂಡ್‌, ಅಮೇರಿಕಾ ದೇಶಗಳಲ್ಲಿ ಅವೇ ಎಷ್ಟು ಚೆನ್ನುಗಿರ 
ಬಹುದು. ಇಂಗ್ಲೆಂಡ್‌, ಅಮೇರಿಕಾ ಹುಟ್ಟಲಿಕ್ಕೆ ಎಷ್ಟೋ ಶತಮಾನಗಳ 
ಮುಂಚೆ ನಮ್ಮ ನಾಟಕಕಲೆ ಹುಟ್ಟಿತ್ತು. ಭರತಾದಿ ಖಯಷಿಗಳು ತಂತ್ರ 
ವಿಜ್ಞಾನವನ್ನು ಬರೆದರು. ನಟರಾಜ, ರಂಗಧಾಮರೇ ನಾಟಕ ಕಲೆಯನ್ನು 
ಆಶ್ರಯಿಸಿ ಗೌರವಿಸಿದರು. ಭಾಸ್ಕ ಕಾಳಿದಾಸ, ಭವಭೂತಿ ಮೊದಲಾದ 
ಮಹಾಕವಿಗಳು ನಾಟಕ ಸಾಧನವನ್ನು ಉಪಯೋಗಿಸಿಕೊಂಡರು. ಅಂತಹ 
ಕಲೆ ಇಂದು ಕೀಳು ಜನಗಳ ಕೈಗೆ ಸಿಕ್ಕಿದೆ. ಅವರ ಚಾಸಲ್ಯವನ್ನೂ ಪೂರೈ 
ಸುವ ಸಾಧನವಾಗಿದೆ. ಹಲವು ಹುಂಬರಿಗೆ ಹೊಟ್ಟೆ ತುಂಬುವ ಒಂದು 
ವ್ಯಾಪಾರವಾಗಿದೆ. 


ಹೌದು. ವಸ್ತು ಸ್ಥಿತಿ ಯಾರಿಗೂ ತೃಪ್ತಿ ಯನ್ನುಂಟುಮಾಡುವಂಕಿಲ್ಲ. 
ಆದರೆ ಸುಮ್ಮನೆ ಕುಳಿತು ಚಿಂತಿಸಿ ಫಲವೇನು?--ಶಪ್ಪೋ ನೆಪ್ಪೋ ಬುಳ್ಳಪ್ಪ 
ನಂಥನರು ಆ ಕರೆಯನ್ನು ಯವ ಪಾಶದಿಂದಾದರೂ ರಕ್ಷಿಸಿದ್ದಾರೆ. ಅವರೂ 
ಇಲ್ಲದಿದ್ದರೆ ಹೆಸರು ಹೇಳುವುದಕ್ಕೂ ನಾಟಕಕಲೆ ಉಳಿಯುತ್ತಿರಲಿಲ್ಲ. 
ಹೊರಗೆ ನಿಂತುಕೊಂಡು ಅವರ ಪ್ರಯತ್ನ, ಜೀವನವನ್ನು ನಿಂದಿಸಿದರೆ ಏನು 


ಪ್ರಯೋಜನ. ಅವರೊಂದಿಗೆ ಸೇರಿ ಪರಿಸ್ತಿತಿಯನ್ನು ಸುಧಾರಿಸಬೇಕು. 


ನಟಸಾರ್ವಭೌಮ ರೇ 


ಬುಳ್ಳೆ ಪ್ಪನ ಕರೆ ರಾಜನ ವಿಚಾರಸರಣಿಗೆ ಉತ್ತೇಜನ ಕೊಟ್ಟತ್ತು. “ನನ್ನನ್ನು 
ಕರೆದುಕೊಳ್ಳು ವುದಕ್ಕೆ ಬುಳ್ಳಪ್ಪನೂ ಉತ್ಸುಕನಾಗಿದ್ದುನೆ. ದೇವರೇ ದಾರಿ 
ತೋರಿಸಿದಂತಾಗಿದೆ. ಒಣ ವ.ರ್ಯಾದೆಯ ಮೇಲೆ ನಿಂತು ಕರ್ತವ್ಯವನ್ನು 
ಮರೆಯುವುದೇ? * ಎಂದುಕೊಂಡು ಅಂದೇ ಬುಳ್ಳೆ ಪ್ಸನಿಗೆ ಕಾಗದ ಬರೆದ 
4 ಹಾಸನದ ಕ್ಯಾಂಪು ತೀರಿಸಿಕೊಂಡು ನೀವು ಮ್ಬೆಸೂರಿಗೆ ಬರುವುದನ್ನು 
ತಿಳಿಸಿದರೆ ಬಂದು ಸೇರುತ್ತೇನೆ” ಎಂದು. 

ರಾಜ ತನ್ನ ನಿರ್ನಿಣ್ಣ ತೆಯನ್ನು ಬದಿಗೊತ್ತಿ ಮತ್ತೆ ಚೇತರಿಸಿಕೊಂಡು 
ದ್ದನ್ನು ಕಂಡು ಅವನ ಗೆಳೆಯರು ಸಂತೋಷಿಸಿದರು. ಆದರೆ ಬುಳ್ಳ ಸ್ಪನ 
ಕಂಪೆನಿ ಸೇರುತ್ತಾ ನೆಂಬ ಸುದ್ದಿ ಕೇಳಿ ಅವರ ಉತ್ಸಾಹ ಸ್ವಲ್ಪ ಕುಂದಿತು. 
ಅಚ್ಯುತನಂತೂ ಇದು ಅವನತಿಯ ದಾರಿ ಎಂದು ದ:£ಖಿಸಿದ. 

ಸಕಾಲಕ್ಕೆ ತಲುಪಿದ ರಾಜನ ಕಾಗದವನ್ನು ನೋಡಿ ಬಳ್ಳ ಪ್ಪ ಸಂತೋ 
ಸಿಸಿದ. ಆದಕೆ ಅನನ ಕಂಪೆನಿಯ ಜನಕ್ಕೆ ಆ ಸುದ್ದಿ ಕರ್ಣ ಕರೋರ 
ವಾಯಿತು. ಶಾಕುಂತಲ ನಾಟಕದಲ್ಲಿ ರಾಜನ ಪಾತ್ರವನ್ನು ಅವರು ಕುಡಿ 
ದ್ದರು. ಅವನು ಬಂದು ಕಂಪೆನಿ ಸೇರಿದರೆ ರಾಜಾಪಾರ್ಟ್ಮಿಗಳೆಲ್ಲಾ ಅವನಿಗೇ 
ನೂಸಲಾಗುವುದು. ಎಲ್ಲರೂ ಅನನನ್ನೇ ಹೊಗಳುತ್ತಾರೆ ಎಲ್ಲಾ ಮೆಡಲು 
ಗಳೂ ಅವನಿಗೇ ಹೋಗುತ್ತವೆ ಎಂಬ ಈರ್ಷೆ ಅವರ ಶಾಂತಿಯನ್ನು ನುಚ್ಚು 
ನೂರಾಗಿಸಿತು. 

ಅಸಹನೆ ಎಲ್ಲರಿಗಿಂತಲೂ ಹೆಚ್ಚಾಗಿ ರಾಣಿಪಾರ್ಟಿನ ಅಕ್ಕಿ ಗುಪ್ಪೆ ನೀಲ 
ಕಂಠ, ಸುಡುಗಾಡು ಸೂರಸ್ಸ ಇವರಲ್ಲಿ ಉದಯಿಸಿತು. ನೀಲಕಂಠನ ರಾಣಿ 
ಪಾರ್ಟಿ ಜಾತ್ರೆಯ ಜನಗಳಿಗೂ ಬೇಸರವಾಗುತ್ತ ಬಂದಿತ್ತು. ಹೋದ 
ಹೋದ ಕಡೆ ಕಂಪೆನಿಗೆ ಬಹಳ ನಷ್ಟ ತಗಲುತ್ತ ಬಂತು. ಇದನ್ನು ಕಂಡು 
ಬುಳ್ಳಪ್ಪ ನೀಲಕಂಠನನ್ನು ಪುರುಷ ಪಾತ್ರಗಳಿಗೆ ಹಾಕಿ, ಅವನ ಸ್ಥಾನಕ್ಕೆ 
ತಿರುಮಕೂಡ್ಲ ಪುಟ್ಬಾಸಾನಿ ಅವಳ ತಂಗಿ ನಂಜಿಯನ್ನು ನೇಮಿಸಿದ್ದ. ಸ್ತ್ರೀ 
ಪಾರ್ಟು ತಪ್ಪಿ ಪುರುಷ ಪಾರ್ಟಿ ಮಾಡುವ ಅವಕಾಶ ಸಿಕ್ಸಿ ತಲ್ಲಾ ಎಂದು 
ನೀಲಕಂಠನಿಗೂ ಹೊಸ ವ್ಯವಸ್ಥೆ ಸುತೋಷವನ್ನುಂಟಿಮಾಡಿತ್ತು. 

“ ಸ್ತ್ರೀಯರೇ ಸ್ರೀ ಪಾತ್ರಗಳನ್ನು ಅಭಿನಯಿಸುತ್ತಾರೆ” ಎಂದು ಪ್ರಕಟ 
ಸುವುದಕ್ಳಾರಂಭವಾದ ಮೇಲೆ ಬಳ್ಳೆಪ್ಸನ ಕಂಪೆನಿಯ ಸ್ಮಿತಿಯೂ ಸ.ಧಾರಿ 


೧೪೨ ನಟಸಾರ್ವಭೌಮ 


ಸುತ್ತಾ ಬಂತು. ನಾಟಕದ ನೆಸದಿಂದ ಸ್ತ್ರೀಯರನ್ನು ನೋಡಿ ಹೋಗುವುದಕ್ಕೆ 
ಜನ ಕಿಕ್ಕಿರಿದು ತುಂಬುತ್ತಿದ್ದರು. 

ನೀಲಕಂಠನ ಸ್ಟಾ ನಕ್ಕೆ ಎಲ್ಲಾ ರೀತಿಯಲ್ಲಿಯೂ ಪುಟ್ಬಾಸಾನಿಯೇ 
ಸರಿಯಾದ ವೃಕ್ತಿಯಾಗಿತ್ತು. ಅವಳು ಮಹಾ ಸಾಹಸ ಜೀವಿ. ತಿರುಮ 
ಕೂಡ್ಲಿನಲ್ಲಿ ಒಬ್ಬ ಸಾಹುಕಾರನನ್ನು ಹಿಡಿದು ೧೮-.೨೦ ಜನ ಹೆಂಗಸರನ್ನು 
ಕೂಡಿಸಿ ಅವಳು ಹಿಂದೆ ಒಂದು ಕಂಪೆನಿ ಕೂಡಿಸಿದ್ದಳು. ಅದರಲ್ಲಿ ತಾನೇ 
ರಾಜಾ ಪಾರ್ಟ್ಮ, ತನ್ನ ತಂಗಿ ನಂಜಿಯೇ ರಾಣಿ ಪಾರ್ಟು. ಗಂಡಸರ ತಲೆ 
ಮೆಟ್ಟುವಂತೆ ಹೆಂಗಸರೇ ಪುರುಷ-ಸ್ತ್ರೀ ಎಲ್ಲಾ ಪಾತ್ರಗಳನ್ನೂ ನಿರ್ವಹಿಸು 
ತ್ತಿದ್ದರು. ಕಂಪೆನಿ ಕೆಲವು ಕಾಲ ಅದ್ಧೂರಿಯಿಂದ ನಡೆಯಿತು. ಆದರೆ 
ಪ್ರವಾಸ ಹೋದ ಕಡೆ ಕಂಪೆನಿಯ ನಟವರ್ಗ ಸಂಸಾರಗಳನ್ನು ಹೊಂದಿಸಿ 
ಕೊಂಡು ನಿಲ್ಲುವುದಾರಂಭವಾಗಿ, ಕಂಪೆನಿಯಲ್ಲಿ ಪುಟ್ಟಾಸಾನಿ, ನಂಜಿ ಇಬ್ಬರೇ 
ಉಳಿಯಬೇಕಾಯಿತು. ಆ ವೇಳೆಗೆ ಸಾಹುಕಾರನ ಬಂಡವಾಳವೂ ಕರಗಿ 
ಮೈಯೆಲ್ಲಾ ಸಾಲವಾಗಿ ಅನನು ದೇಶಾಂತರ ಹೋಗಿಬಿಟ್ಟಿ. ಕಂಪೆನಿಯನ್ನು 
ಮುಚ್ಚಿ. ಯಥಾಪ್ರಕಾರ ಊರು ಸೇರಿ ಅಕ್ಕತಂಗಿಯರು ಸುಖವಾಗಿದ್ದರು. 
ನೀಲಕಂಠನ ಮೇಲೆ ಜನಗಳ ಆಕ್ರೋಶ ಬಲವಾಗಲು ಬುಳ್ಳಪ್ಪ ಅವ 
ರನ್ನು ಕರೆದುಕೊಂಡು ಬಂದು ತನ್ನ ಕಂಪೆನಿ ಸೇರಿಸಿಕೊಂಡಿದ್ದ. ರಾಜ 
ಬರುವುದು ನೀಲಕಂಠನಿಗೆ ಪ್ರಾಣಸಂಕಟಕ್ಕಿ ಟ್ಟ ಕೊಂಡಿತು. ಪುಟ್ಟ ಬಂದು 
ಸ್ತ್ರೀಪಾರ್ಟುಗಳನ್ನು ತಪ್ಪಿಸಿದ್ದಳು. ಇನ್ನು ಇವನು ಬಂದು ಪುರುಷ 
ಪಾರ್ಟುಗಳನ್ನು ತಪ್ಪಿಸುತ್ತಾನಲ್ಲಾ ಎಂಬ ಚಿಂತೆ ಹತ್ತಿತು. ಜನ್ಮಾರಭ್ಯ 
ಶತ್ರುಗಳಾಗಿದ್ದ ಸೂರಪ್ಪ, ನೀಲಕಂಠ ಈ ಮೂರನೆಯ ಶತ್ರುವಿನ ಸಲವಾಗಿ 
ಒಂದಾಗಿ ಮಸಲತ್ತು ಮಾಡುವುದಕ್ಕಾರಂಭಿಸಿದರು. 

4 ಈ ಓದಿದ ಐಗೋಳೆಲ್ಲಾ ನಾಟಕದ ಕಂಸೆನಿಯಲ್ಲಿ ನಿಗ್ಯಾರೈ?? 
ಎಂದು ಸೂರಸ್ಪನ ಧೈರ್ಯ. ಅದಕ್ಕೆ ನೀಲಕಂಠ " ಯಜಮಾನ್ರ ಬಲೇ 
ಮೋಹ ಬಂದೈತಪ್ಪಾ, ಬೆಂಗ್ಳೂರಿನಲ್ಲಿ ಅವನ ನಾಟಕ ನೋಡಿದಾರಭ್ಯ 
ಅಂಥಾ ಆಕ್ಟರೇ ಇಲ್ಲ ಅಂದುಕೊಂಡವ್ರೆ ?. 

“ ಅದಲ್ಲೂ ಕಣ್ಣೇ ಮರ್ಮ. ಯಜಮಾನ್ರ ಅಂದಾಜು ನಿಂಗೆ ತಿಳಿ 
ನಿಲ್ಲ. ತಾವು ಬಿಟ್ಟರೆ ಮುಧಿನೆಕಟಪ್ಪನ ಕಂಪೆನಿಯೋರು ಆ ವಯ್ಯನ್ನ 


ನಟಸಾರ್ವಭಳನು "ಗಿ 


ಹಾರಿಸ್ತಾರೆ, ಅದೆಕ್ಟೋಸ್ಪರ ನಾ ಲ್ಬುದಿವಸ ಕಂಪೆನಿಯಲ್ಲಿಟ್ಟು ಕೊಂಡು 
ಛೀಮಾರಿ ಮಾಡಿ ಆಚೆಗಟ್ಟಬೇಕೂಂತ ಯಜಮಾನ್ರ ಇರಾದೆ ”. 

“ ಅಂಗೇ ಅನ್ಟೊಂಡಿರು. ಅವನು'ಪಾಲ್ಬು ಮಾಡಿ ನಾಲಕ್ಕು ಜನ 
ಭೇಷ್‌ ಅನ್ನಿ. ನಿಂಗೂ ನಂಗೂ ತೋರಿಸ್ತಾರೆ ಯಜಮಾನ್ರು ಗೇಟ ಬಾಗಿಲ್ಲ”. 

ತ್ವ ಅದಕ್ಕೆ ಮಜೆ ತೆ ಸ ಸುಮ್ಬಿ ರು ಆ ಮಹಾಪುರುಸ ಬರಲಿ”. 

ಏನು "ಮಾಡ್ತಿ ( ಕೊರೆತೆ? ೪ 

“ ಈಗ್ಗೇಡ ಸುಮ್ಮಿರೋ, ನಾನೆಲ್ಲಾ ಏಳ್ತೀನಿ. ” 

ಹಾಸನದ ಕ್ಯಾಂಪು ಮುಗಿಸಿಗೊಂಡು ಬುಳ್ಳಪ್ಸನ ಕಂಪೆನಿ ಮೈಸೂರಿಗೆ 
ಬಂತು. ನವರಾತ್ರಿಗೆ ಇನ್ನೂ ಒಂದು ತಿಂಗಳಿತ್ತು. ಈಗಲೇ ಬರಬೇಕೆಂದು 
ಬುಳ್ಳಪ್ಸ ಮತ್ತೊಂದು ಕಾಗದವನ್ನು ರಾಜನಿಗೆ ಬರೆದ. 

ರಾಜ ಹೊರಡುವುದನ್ನು ನಿಶ್ಚಯಿಸಿದ. ಗೆಳೆಯರು ವಿಧಿಯಿಲ್ಲದೆ 
ಸಮ್ಮತಿಸಬೇಕಾಯಿತು. ಅವನನ್ನು ಬಿಟ್ಟುಕೊಡಲು ಯಾರಿಗೂ 
ಸಂತೋಷನವಿಲ್ಲ. 

“ ನಮ್ಮನ್ನು ಮರೀಬೇಡ ರಾಜಣ್ಣ ” ಎಂದು ಹೇಳಿದರು. ಅದಕ್ಕೆ 
ಮರುನುಡಿಯಲ್ಲಿ ರಾಜನಲ್ಲಿ ಮಾತುಗಳೇ ಇರಲಿಲ್ಲ. 

ನಿನಗೆ ಏನಾದರೂ ಬೇಕಾದರೆ ಬರೆ. ಸಂಕೋಚಪಟ್ಟುಕೊಳ್ಳ ಬೇಡ ” 
ಎಂದು ದೇವದಾಸ್‌ ಹೇಳಿದ. ರಾಜ ಗುರುಗಳನ್ನು ಕಂಡು ಅವರಿಂದ 
ಅಪ್ಪಣೆಯನ್ನು ಪಡೆದ. 

ಇನ್ನು: ನೀಲಾ! ಸ ಸುದಿ ಯನ್ನು ಸಮಚಿತ್ತ ದಿಂದ 
ಕೇಳಿದಳು. ತನ್ನ ಭಾವನೆಯನ್ನು ಸ್ವಲ್ಪವೂ ತೋರಗೊಡಲಿಲ್ಲ. 

“ ಮತ್ತೆ ಯಾವಾಗ ಚಾ 

4 ಯಾವಾಗ ಎಂದು ಹೇಳಲಿ, ಕಾಲ ಬಂದಾಗ........ ಹ 

“ಹೋಗಿ ಬನ್ನಿ, ದೇವರು ಒಳ್ಳೆಯ ದು ಮಾಡಲಿ. ಆದರೆ 
ಆಗಿಂದಾಗ್ಗೆ ಒಂದು ಕಾಗದ......., ಹ 

( ಬರೆಯುತ್ತಿರುತ್ತೇನೆ. » 


೧೪೬ ನಟಸಾರ್ನಭೌನೆ 


«4 ಕ್ರಜಿಯ ಧ್ಯಾನದಲ್ಲಿ ನಮ್ಮಗಳ ನೆನೆಪು ಹೋಗಲಿಕ್ಸಿಲ್ಲವಷ್ಟೇ? ” 
« ಅದು ಸಾಧ್ಯವೇ? ನೀನು ಮಾಡಿದ ಉಪಕಾರಕ್ಕೆ ಜಾಗಾ ks 


4 ಏನು ಘನ ಉಪಕಾರ. ” 
(ಅವಳ ಕೊನೆಯ ಯಾತ್ರೆಯನ್ನು ಪಿ ೫ 


« ದಯವಿಟ್ಟು ಆ ಪ್ರಸ್ತಾಸ ಎತ್ತ ಬೇಡಿ. ಅದೊಂದು ಉಸಕಾರನೆಂದು 
ನೀವು ಭಾವಿಸಿದರೆ ನನಗೆ ಬಹಳ ಅನ್ಯಾಯ ಮಾಡಿದಂತಾಗುತ್ತದೆ. ? 


(ವಂದೆ ನೀನು ನೀಲ ಸ ಭಟ್ಟ 
4 ಹೇಗೋ ನಡೆಯುತ್ತೆ, ಮದುವೆಯ ಕಾಲ ಬಂತು. ಒಂದೆರಡು 
ಕಛೇರಿಗಳು ಸಿಕ್ಕಿದರಾಯಿತು ನನ್ನ ಕಥ.” 


“ ಇನ್ನು ನಾನು ಸಂಪಾದಿಸುತ್ತೇನೈೆ, ನಿನಗೆ ಬೇಕಾದಾಗ ತಪ್ಪದೆ 
ಬರೆಯಬೇಕು. ” 


4 ಆಗಲಿ, ಅಗತ್ಯವಿದ್ದಾಗ ತಿಳಿಸುತ್ತೇನೆ.” 


" ಇನ್ನು ನನ್ನ ಬಾಳು ಬದಲಾಯಿಸುತ್ತದೆ ನೀಲಾ. ಆದರೆ ಮನಸ್ಸು 
ಬದಲಾಯಿಸಲಾರದು. ಈ ಪರೀಕ್ಷೆಯಿಂದ ನಾನು ಗೆದ್ದು ಬರ.ನೇನೋ 
ಇಲ್ಲವೋ ಹೇಳಲಾಲೆ, ಆದರೆ ಸೋತರೂ ನಿಮ್ಮವನೆಂದು ಹೇಳಲು ನೀವು 
ಹಿಂಜರಿಯದಿದ್ದ ರೆ ಸಾಕು. ಅದೇ ನನಗೆ ದೊಡ್ಮ ಭಾಗ್ಯ. ” 


(ವು ಗೆದ್ದು ಬರುತ್ತೀರಿ........... ಗೆದ್ದೇ ಬರಬೇಕು. ” 


ಆ ಮಾತಿನಲ್ಲಿ ನಿರ್ಧಾರನಿತ್ತು, ಪ್ರೇಮದ ಕೆಚ್ಚಿ ನಿಂದ ಹೊರಡುವ 
ಬಲವಿತ್ತು, ಆಸೆ ನಂಬಿಕೆಗಳಿದ್ದ ವು. ತನ್ನ ಯೋಗ್ಯ ತೆಯಲ್ಲಿ ನೀಲನಿಗಿದ್ದ 
ಅಪಾರ ನಂಬಿಕೆಯನ್ನು ಕಂಡ ರಾಜನ ಮ.ನಸ್ಸು ಕೃತಜ್ಞತೆಯ ಮಡು 
ಲಾಯಿತು. ನಿರ್ಗವುನದ ದುಃಖವನ್ನು ಅವಳ ಇನಿವಾತು ಉಪಶಮನ 
ಮಾಡಿತು. ಆದರೆ " ಬಾಳಿನಲ್ಲಿ ಶಾಂತಿಯುಂಟೇ? ಆ ಶಾಂತಿ ನನ್ನ 
ಬಳಿ ಸುಳಿಯುತ್ತದೆಯೇ?' ಎಂಬ ಸಂಶಯ ರಾಜನ ಮನಸ್ಸಿನಿಂದ 
ದೂರವಾಗಲಿಲ್ಲ. 


